ಕೊಸ ಮುಣ | 


ಜುಲೈ, ೨೦೨೧ 


ಸಂಪಾದಕ : ಡಿ. ಎಸ್‌. ನಾಗಭೂಷಣ 


ಸಂಪುಟ: ೧೦ ಸಂಚಿಕೆ: ೬ 


ಚಂದಾ ರೂ. ೨೦೦/- (೨೦೨೧ರ ಏಪ್ರಿಲ್‌ನಿಂದ ೨೦೨೨ರ ಮಾರ್ಚ್‌ವರೆಗೆ ಸಂಸ್ಥೆಗಳಿಗೆ ರೂ. ೩೦೦/- ಪುಟ: ೨೦ ಬೆಲೆ: ರೂ. ೨೫/- 


ವಿಳಾಸ: ಎಚ್‌.ಐ.ಜಿ-೫, "ನುಡಿ, 
೦೮೧೮೨ 


ಪ್ರಿಯ ಓದುಗರೇ, 


ನಮ್ನ ಕೇಂದ್ರ ಸರ್ಕಾರಕ್ಕೆ ತಡವಾಗಿಯಾದರೂ ವಿವೇಕ ಮೂಡಿ ಇಡೀ ದೇಶದ 


ಲಸಿಕೆ ಕಾರ್ಯಕ್ರಮವನ್ನು ತಾನೇ ವಹಿಸಿಕೊಂಡು ಸಂಭವಿಸಬಹುದಾಗಿದ್ದ ಇನ್ನಷ್ಟು 


ಅಪಾರ ಸಾವು ನೋವುಗಳಿಂದ ದೇಶವಾಸಿಗಳನ್ನು ಕಾಪಾಡಿದೆ. ಈ ಕಾರ್ಯಕ್ರಮದ 
ಜವಾಬ್ದಾರಿಯನ್ನು ರಾಜ್ಯಗಳಿಗೆ ಹಂಚಿದ್ದ ಅದರ ಈ ಮೊದಲ ನೀತಿ ಮೇಲ್ನೋಟಕ್ಕೇ 
ಅವ್ಯವಹಾರಿಕವಾಗಿದ್ದು ಸಹಜವಾಗಿಯೇ ಅದು ಪ್ರಾರಂಭವನ್ನೇ ಕಂಡಿರಲಿಲ್ಲ. ಕರೋನಾದ 
ಮೂರನೆಯ ಅಲೆಯ ರೂಪವಾದ ಡೆಲ್ಪ ಪ್ಲಸ್‌ ಈಗಾಗಲೇ ಮೂರು ರಾಜ್ಯಗಳಲ್ಲಿ ಪ್ರತ್ಯಕ್ಷವಾಗಿ 

ಮಧ್ಯಪುದೇಶದಿಂದ ಅದರ ಮೊದಲ "ಬಲಿಯೂ ವರದಿಯಾಗಿರುವ ಈ ಸಂದರ್ಭದಲ್ಲಿ 
ಲಸಿಕೆ ₹ ಕಾರ್ಯಕ್ರಮ ಚುರುಕುಗೊಂಡಿರುವುದು ಒಂದಿಷ್ಟು ನೆಮ್ಮದಿ ತರುವ ಸಂಗತಿಯೇ 
ಆಗಿದೆ. 

ಆದರೆ ಈ ಲಸಿಕೆ, ರೂಪಾಂತರಗೊಂಡು ಒಂದರಮೇಲೊಂದು ಅಲೆಯಂತೆ 
ಬರುತ್ತಿರುವ ಈ ಸಾಂಕ್ರಾಮಿಕಕ್ಕೆ ಒಂದು ನಿಜವಾದ ನೆಮ್ಮದಿಯ ಪರಿಹಾರವೇ ಎಂಬ 
ಪ್ರಶೆ ಇದ್ದೇ ಇದೆ. ಹಾಗೆ ನೋಡಿದರೆ ಈ ಕರೋನಾ ಪ್ರ ಪ್ರಸಂಗದಲ್ಲಿ ವಿಜ್ಞಾನದ, ನಿರ್ದಿಷ್ಟವಾಗಿ 
ವೈದ್ಯ ವಿಜ್ಞಾನದ ವಿಶ್ವಾಸಾರ್ಹತೆಯ ಪಶ್ನೆ AML ನಾವು ಸಾರ್ವಜನಿಕ 
ಜೀವನದಲ್ಲಿ ನ್ಯಾಯ ನಿಷ್ಕರ್ಶೆಯೂ “ಸೇರಿದಂತೆ ಹಲವು ಸಂಗತಿಗಳ ಚರ್ಚೆ- 
ಪರಿಶೀಲನೆಗಳಿಗಾಗಿ ಬಳಸುವ "ವೈಜ್ಞಾನಿಕ' ಎಂಬ ಶಬ್ದ ಅಷ್ಟೇನೂ ಪವಿತ್ರವಾಗಿರದೆ 
ಅದೂ ಒಂದು ಕಲಬೆರಕೆಯ "ರಚನೆ' ಎಂಬುದು ಗೊತ್ತಾಗತೊಡಗಿದೆ. ಮೊದಲಿಗೆ ಈ 
ಸಂಬಂಧ ನಾವು ಭೌತ-ರಸಾಯನ-ಜೀವ ವಿಜ್ಞಾನಗಳ ಸೂಕ್ಷ್ಮ ಸಂಯೋಜನೆಯಾದ 
ವೈದ್ಯವಿಜ್ಞಾನ ಕರೋನಾ ಎಂಬ ವೈರಾಣು ಕುಲ ಹುಟ್ಟು ಹಾಕಿರುವ ಸವಾಲಿನ ಎದುರು 


ಹೇಗೆ ತತ್ತರಿಸಿಹೋಗಿದೆ ಎಂಬುದನ್ನು ಗಮನಿಸಬೇಕು. ಈ ವೈರಾಣುವಿನ ರಚನೆಯನ್ನು 


ಅದರೆಲ್ಲ ರೂಪಾಂತರ ಸಾಧ್ಯತೆಗಳೊಂದಿಗೆ ಅರಿಯಲು, ತಾನೇ ಒಂದು ವಿಶೇಷ ಜ್ಞಾನ 
ಶಾಖೆಯಾಗಿ ಬೆಳೆದಿರುವ ಅತ್ಯಾಧುನಿಕ ವೈರಾಣು ವಿಜ್ಞಾನಕ್ಕೂ ಸಾಧ್ಯವಾಗದಾಗಿದೆ, ಪ 


ವೈರಾಣುವಿನ ಒಂದು ರೂಪವನ್ನು ನಾಶ ಮಾಡುವ ಪ್ರಯತ್ನ ನಡೆಯುತ್ತಿದ್ದಂತೆ ಅದು 


ಇನ್ನೊಂದು ಮತ್ತು ಇನ್ನಷ್ಟು ಮಾರಕವಾಗಿ ರೂಪಾಂತರಗೊಂಡು ಪ್ರತ್ಯಕ್ಷವಾಗುತ್ತಾ 


ಲಸಿಕೆಗಳ ಅಸ್ತ್ರ ಪ್ರಯೋಗಗಳನ್ನು ಸುಸ್ತು ಮಾಡುತ್ತಿದೆ. 

ಈ ವೈರಾಣು ವೈದ್ಯ ವಿಜ್ಞಾನಕ್ಕೆ ಹೀಗೆ ದೊಡ್ಡ ಸವಾಲಾಗಿರಲು ಮುಖ್ಯ ಕಾರಣ 
ಇದರ ಮೂಲ ಯಾವುದು ಎಂಬುದು ಇನ್ನೂ ನಿಗೂಢವಾಗಿರುವುದೇ ಆಗಿದೆ ಎಂದು 
ಹೇಳಲಾಗುತ್ತಿದೆ. ಈ ನಿಗೂಢತೆಯ ಹಿಂದೆ ವೈದ್ಯ ವಿಜ್ಞಾನ ಮಾತ್ರವಲ್ಲ, ಇಡೀ ವಿಜ್ಞಾನ 
ಕೇತವೇ ಒಂದು ಜ್ಞಾನಲೋಕಕ್ಕಿಂತ ಹೆಚ್ಚಾಗಿ ಲಾಭಕೋರ ಉದ್ಯಮ ಲೋಕವಾಗಿ 
ಮಾರ್ಪಾಡಾಗಿರುವ ದುರಂತ ಅಡಗಿದೆ ಎಂಬುದು ಸಷ್ಟವಾಗುತ್ತಿದೆ. ಮಾರಕ ಸಾರ್ಸ್‌ 
ಜ್ವರಕ್ಕೆ ಕಾರಣವಾಗಿದ್ದ ವೈರಾಣು ಕರೋನಾ ಕುಲದ ವೈರಾಣುವೇ ಆಗಿದ್ದು, ಆ 
ವೈರಾಣುವಿನಂತೆಯೇ ಎ ಕೋವಿಡ್‌ ವೈರಾಣುವೂ ತನ್ನ ಸೋಂಕಿನ ರೂಪದಲ್ಲಿ 
ಮೊದಲು ಕಂಡು ಬಂದದ್ದು ಚೀನಾದ ಅತ್ಯಂತ ಕೈಗಾರಿಕೀಕೃತ ನಗರವೆಂದು ಹೇಳಲಾಗುವ 
ವೂಹಾನ್‌ನಲ್ಲಿ. ಮೊದಲು ಈ ವೈರಾಣು ಈ ನಗರದ ಅತ್ಯಾಧುನಿಕ ಮಾಂಸದ 
ಮಾರುಕಟ್ಟೆಯಲ್ಲಿನ ಶೀತಲೀಕೃತ ಮಾಂಸದಲ್ಲಿದ್ದು ಅದನ್ನು ತಿಂದವರಿಂದ ಹರಡಿದ್ದು. 
ಅದು ನಾಶದ ಅಂಚಿನಲ್ಲಿರುವ ಬಾವಲಿ ಕುಲವೊಂದರಿಂದ ಆ ಮಾಂಸಕ್ಕೆ 
ರವಾನೆಯಾಗಿರುವ ಸಾಧ್ಯತೆಯನ್ನು ಊಹಿಸಲಾಗಿತ್ತು. ಆದರೆ ಈ ವುಹಾನ್‌ ನಗರ 
ಚೀನಾ ಸರ್ಕಾರದ ಜಗತ್ತಿನ ಅತ್ಯಂತ ಅತ್ಯಾಧುನಿಕ ವೈರಾಣು ಸಂಶೋಧನಾ ಕೇಂದ್ರ 
ಸ್ಥಳವೂ ಆಗಿರುವುದು, ಸದ್ಯದ ಮಾರಕ ವೈರಾಣು ಈ ಸಂಶೋಧನಾ ಸಂಸ್ಥೆಯ 
ಪ್ರಯೋಗಾಲಯದಿಂದ ಉದ್ದೇಶಪೂರ್ವಕವಾಗಲ್ಲದಿದ್ದರೂ ಆಕಸ್ಮಿಕವಾಗಿ ಹೊರಬಂದು 
ಹಾವಳಿ ರೂಪ ತಳದಿರುವ ಸಾಧ್ಯತೆಯನ್ನೂ ಈಗ ಜಗತ್ತಿನ ವಿವಿಧೆಡೆ ಗಂಭೀರವಾಗಿ 
ಪರಿಶೀಲಿಸಲಾಗುತ್ತಿದೆ. ಏಕೆಂದರೆ ಚೀನಾದ ಹಾಳುಬಿದ್ದ ಗಣಿಯೊಂದರಲ್ಲಿ ಕಂಡುಬಂದ 
ಬಾವಲಿಯ ಅವಶೇಷದಲ್ಲಿದ್ದು, ಅದರ ಸನಿಹ ಪ್ರದೇಶದ ಜನರಲ್ಲಿ ಮಾರಕ ರೋಗವಾಗಿ 


ಹರಡಿದ ವೈರಾಣು ಸದ್ಯದ ಕೋವಿಡ್‌ ವೈರಾಣುವನ್ನೇ ಬಹುಪಾಲು ಹೋಲುತ್ತಿದ್ದು 


ಕಲ್ಲಳ್ಳಿ ಬಡಾವಣೆ, ವಿನೋಬ ನಗರ, ಶಿವಮೊಗ್ಗ-೫೭೭ ೨೦೪ 
೨೪೮೫೭೪ ಸಂಚಾರಿ: ೯೪೪೯೨ ೪೨೨೮೪ ಈ ಮೇಲ್‌: dsNnagabhushana@gmail.com 


ವುಹಾನ್‌ನ ಈ ಸಂಸ್ಥೆ ಅದರ ವಿವಿಧ ರೂಪಾಂತರಗಳ ಸೋಂಕಿನ ತೀವ್ರತೆಗಳ ಬಗ್ಗೆ 
ಆಧ್ಯಯನ ನಡೆಸಿದೆ. ಇದರ ಹಿಂದಿನ ಉದ್ದೇಶ ಭವಿಷ್ಯದಲ್ಲಿನ ಇವುಗಳ ಸಂಭವನೀಯ 
ಸೋಂಬಗಳಿಗೆ ಔಷಧಗಳನ್ನು ರೂಪಿಸುವುದು. ಅಂದರೆ ಇದು ಔಷಧೋದ್ಯಮದ 
ಸರ ಹೌದು. ಇದನ್ನರಿತ ಅಮೆರಿಕಾ ಸರ್ಕಾರ ಈ "“ಸಂಶೋಧನೆ'ಗೆ ತನ್ನ "ವೈದ್ಯ 
ಆಗ ಸಂಸ್ಥೆಗಳ ನಕ ಕೋಟ್ಟಾ ಿ೦ತರ ಡಾಲರುಗಳ ಹಣ ಮತ್ತು ಪರಣಿತರ 
p ರೂಪದ ತನ್ನ ಸಹಯೋಗವನ್ನು "ಒದಗಿಸಿದೆ. ಹಾಗಾಗಿಯೇ. ಈ ವೈರಾಣುವಿನ 
ಮೂಲ ರೂಪ ಪಕ್ಕ ತಿಯದ್ದೇ ಆದರೂ, ತ ವಿಭಿನ್ನ ರೂಪಗಳು NS 
ಇರಬಹುದು ಎಂದು ಹೇಳಲಾಗುತ್ತಿದೆ. £ ಬಗ್ಗೆ ತನಿಖೆ ನಡೆಸುವ ಎಲ್ಲ 
ಪ್ರಯತ್ನಗಳಿಗೂ ಚೀನಾ ಸರ್ಕಾರ ತನ್ನದೇ ಕಾರಣಗಳನ್ನು ಮುಂದೊಡ್ಡಿ ಅಡೆ ತಡೆಗಳನ್ನು 
ನಿರ್ಮಿಸುತ್ತಿದೆ. ಇದು ಈ ವೈರಾಣುವಿನ ಪ್ರಯೋಗಾಲಯದ ಮೂಲ ಕುರಿತ ಊಹೆಯನ್ನು 
ಬಲಪಡಿಸುತ್ತಿದೆ. 

ಈ ಇಡೀ ಪ್ರಸಂಗದ ಅತ್ತ ್ಯ೦ತ ದುರಂತಮಯ ಸಂಗತಿ ಎಂದರೆ ಅಮೆರಿಕಾದ 
ವಿಜ್ಞಾನಿಗಳೂ ಸೇರಿದಂತೆ ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಸಮುದಾಯ ಈ ವಿಷಯದಲ್ಲಿ 
ಎರಡು ಗುಂಪುಗಳಾಗಿ ಪರಸ್ಪರ ಎದುರಾಗಿ ನಿಂತಿರುವುದು; ಪ್ರಚಾರ, ಲಾಬಿಗಳನ್ನು 
ರೂಪಿಸುತ್ತಿರುವುದು. ಇದು ಇಂದು ವೈದ್ಯವಿಜ್ಞಾನ ಮೂಲತಃ ಔಷಧ ಉದ್ಯ ಮವಾಗಿ 
ಮಾರ್ಪಾಡಾಗಿ ವಿಜ್ಞಾನಕ್ಕಿಂತ ಹೆಚ್ಚಾಗಿ pa ಶಕ್ತಿಗಳಿಗೆ ನಿಷ್ಠವಾಗಿರುವುದು. 
ಇದರಿಂದಾಗಿ ಕರೋನಾ ಎಂಬ ಹೆಮ್ಮಾರಿಗೆ ಮೂಲ ಔಷಧ ಕಂಡುಹಿಡಿಯಲು 
ನೆರವಾಗಬಹುದಾದ ಈ ಹೆಮ್ಮಾರಿಯ ಮೂಲವನ್ನು ಶೋಧಿಸುವ ದಾರಿಗೆ ಜಾಗತಿಕ 
ಕಾರ್ಪೋರೇಟ್‌ಶಾಹಿ ಮಾಯಾಜಾಲಕ್ಕೆ ಸಿಲುಕಿರುವ ವಿಜ್ಞಾನಿಗಳೇ ಕಲ್ಲು ಹಾಕುತ್ತಿದ್ದಾರೆ. 
ವಿಶ್ವದ ಆರೋಗ್ಯದ ಮೇಲೆ ನಿಗಾ ಇಡಲು ರಚಿತವಾಗರುವ ವಿಶ್ವ ಆರೋಗ್ಯ ಸಂಸ್ಥೆಯ 
ಮುಖ್ಯಸ್ಥರೇ ಇದರಲ್ಲೊಂದು ಬಣದ ವಕ್ತಾರರಾಗಿದ್ದಾರೆಂದರೆ ಏನು ಹೇಳುವುದು?. 

ಇದೆಲ್ಲದರಿಂದ ಸ್ಪಷ್ಟವಾಗುತ್ತಿರುವ ಒಂದು ಅಂಶವೇನೆಂದರೆ. ಈ ಕರೋನಾ ಮಾಂಸದ 
ಚೂರೊಂದರಿಂದ ನೇರವಾಗಿಯೇ ಬಂದಿರಲಿ ಅಥವಾ ಪ್ರಯೋಗಾಲಯದಿಂದ 
ಪರೋಕ್ಷವಾಗಿಯೇ ಬಂದಿರಲಿ ಅದು ಮೂಲತಃ ಹಣ ಆಧಾರಿತ ಸುಖದ ಸರ್ಧೆಯ 
ವೇಗಕ್ಕೆ ತುತ್ತಾಗಿ ಜಸುರಕಿರುವ ಸಮಾಜವನ್ನು ರೂಪಿಸಿರುವ ಬಂಡವಾಳಶಾಹಿ 
ಕೈಗಾರಿಕಾ ನಾಗರೀಕತೆಯ ಸೃಷ್ಟಿ ಈ ಸತ್ಯವನ್ನರಿಯುವವರೆಗೆ ಈ ಹೆಮ್ಮಾರಿಯ ಒಂದಲ್ಲ 
ಒಂದು ರೂಪದ ಅಲೆಗಳನ್ನು ನಮ್ಮನ್ನು ಅಪಳಿಸುತ್ತಲೇ ಇರುತ್ತವೆ. 
ಆದರೆ ಈ ಮಧ್ಯೆ ನಮ್ಮ ಸ pe ನಡೆಸಿರುವ ರಾಜಕೀಯದ ಪರಿ ನೋಡಿ, 
ಇತ್ತೀಚಿನ ಪ. ಬಂಗಾಳ, ಕೇರಳಗಳಲ್ಲಿ ಅನುಭವಿಸಿದ ಮುಖಭಂಗವನ್ನು 
ಮರೆಮಾಚಿಕೊಳ್ಳಲೆಂಬಂತೆ ಮೂಲತಃ ಬುಡಕಟ್ಟು ಮುಸ್ಲಿಮರ ಪುಟ್ಟ 
ಲಕ್ಷದ್ದೀಪಗಳಿಗೆ ತನ್ನ ಚೇಲಾ ಉಪ ರಾಜ್ಯಪಾಲರ ಮೂಲಕ "ಅಭಿವೃ ದ್ಮಿಯ ಹೆಸರಿನಲ್ಲಿ 
ಅನ ಜನರ ಸ ಸಾಮಾಜಿಕ-ಸಾಂಸ್ಕೃತಿಕ ಅಸ್ಲಿತೆಗೆ ಭಂಗ ತಂದು ಅಲ್ಲಿ ಶಾಂತಿ ಕದಡಿದೆ. 
ವ್ಯಸನ ಸಂತೋಷದಿಂದ ತೃಪ್ತವಾಗದ ಸರ್ಕಾರ ರಾಷ್ಟ್ರದ ಮಾನವ ಹಕ್ಕುಗಳ 
ಹ ಸವೋಚ್ಚ ನ್ಯಾಯಾಲಯದಲ್ಲಿನ ಸರ್ಕಾರ ಸ್ಹಾಯಮೂರ್ತಿಗಳೆರದೇ 
ಹೆಸ ರಾಗಿದ್ದ. ನಿವೃತ್ತ ನಾಯ್ಯಾಧೀಶ ಅರುಣ್‌ ಮಿಶ್ರಾರನ್ನು ಹೊಸ "ಅಧ್ಯಕ್ಷರನ್ನಾಗಿ ನೇಮಿಸಿ 
ಹುಬ್ಬು ಹಾರಿಸಿದೆ. `ಈ ಜೋಡಿ ಸಂತೋಷದ ಸಂಭ್ರಮದಲ್ಲಿ ಅದು ಶ್ರೀರಾಮಜನ್ನಭೂಮಿ 
ಸ್‌ ನಡೆಸಿದೆಯೆಂದು ಹೇಳಲಾಗುತ್ತಿರುವ ಕೋಟ್ಯಾಂತರ ರೂಪಾಯಿಗಳೆ ಭೂ 
Re ಬಗ್ಗೆ ಗಮನ ಹರಿಸಲಾಗದಾಗಿದೆ. ಇನ್ನು ಸಮ್ಮ ಕರ್ನಾಟಕದಲ್ಲಿ ಒಂದೆಡೆ 
ಆಪರೇಷನ್‌ ಕಮಲದ ಸರ್ಕಾರ ತನ್ನ ಹುಟ್ಟಿನ ಪಾ ರಡ ಭಾರಕ್ಕೆ ತಾನೇ ಅಲ್ಲಾಡುತ್ತಾ 
ವಿರೋಧಿ ಕಾಂಗೆಸ್‌ ನಾಯಕರಲ್ಲಿ 'ದಕಾರದ ವಾಸನೆ ಹ್ತ ಅವರು ಲಜ್ಜೆಗೆಟ್ಟು 
ನುಣಿದಾಡುತ್ತಿದ್ದರೆ. ಇನ್ನೊಂದೆಡೆ ಬೇರೆ ಜಾತಿಯಲ್ಲಿ ವಿವಾಹವಾಗಬಯಸಿದ ಮಗಳ 
ಕುತ್ತಿಗೆಯನ್ನು ಅಪನೇ ತುಂಡರಿಸಿದ, ಅಂರ್ತಧರ್ಮೀಯ ವಿವಾಹವಾಗಬಯಸಿದ್ದ 
ಯುವ ಜೋಡಿಯೊಂದನ್ನು ಜನರೇ ಕಲ್ಲುಗಳಿಂದ ಜಜ್ಜಿ ಕೊಂದ ಘಟನೆಗಳು ನಡೆದಿದೆ. 
ಕಲ ವರ್ಷಗಳ ಹಿಂದಷ್ಟೇ ಇಂತಹ ವಿವಾಹಗಳಿಂದ ಸಂಭ್ರಮಪಡುತ್ತಿದ್ದ ಈ ರಾಜ್ಯಕ್ಕೆ 
ಈ ಬರ್ಬರತೆ ಎಲ್ಲಿಂದ ಬಂತು? ಯೋಚಿಸಬೇಕಿದೆ. 
-ಸಂಪಾದಕ 


ಹೊಸ ಮನಮಷ್ಯ/ ಜುಲೈ/ ೨೦೨೧ 


ಅಗಅದ ಅಪರೂಪದ ಕವಿ ಚೇತನ ಸಿದ್ದಅಂಗಯ್ಯ. 


ಕವ ಸಿದ್ಧಲಿಂಗಯ್ಯ ಈಗ ನಮ್ಮೊಡನಿಲ್ಲ 
ಎಂದರೆ ನಂಬುವುದು ಕಷ್ಟ ಅವರು ತಮ್ಮ ಕಾವ್ಯ 
ಹೋರಾಟ, i ಮತ್ತು ಅಪ ್ರತಿಮ 
ಹಾಸ್ಯದಿಂದ ನಮ್ಮನ್ನು ಈವರೆಗೆ ಎಷ್ಟು ದಟವಾಗಿ 
ಸುತುವರೆದಿದ್ದರೆಂದರೆ ಅವರ ನೆನಹು ನಮ್ಮನ್ನು 
ಬಹುಕಾಲ ಕಾಡುತ್ತಲೇ ಇರುತ್ತದೆ. 
ಒಂದೂವರೆ ತಿಂಗಳ ಹಿಂದೆ ಕರೋನಾ 
ಸೋಂಕಿಗೆ ಬಲಿಯಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ 
ಹೊರಬಂದಿದ್ದರೂ, ಅವರು ಕೆಲವೇ ದಿನಗಳಲ್ಲಿ 
ಕರೋನಾಗೆ ಸಂಬಂಧಿಸಿದಂತೆ ಬಹುವಾಗಿ ಹೇಳುವ 
ಚಿಕಿತ್ಲೋತ್ತರ ದುಷ್ಪರಿಣಾಮಗಳಿಗೆ ಒಳಗಾಗಿ ಅಸುನೀಗಿದ್ದಾರೆ. ಅಪಾರ 
ಜೀವನೋತ್ಸಾಹಿಯಾಗಿದ್ದ ಅವರಿಗೆ ಬದುಕುವ ಆಸೆ ಬಹಳವಿತ್ತು. "ಹಾಗಾಗಿಯೇ 
ಅವರು ಬಹಳ ವರ್ಷಗಳಿಂದ ಮಧುಮೇಹ, ರಕ್ಷದ ಒತ್ತಡ ಮತ್ತು ಹೃದಯ ಸಂಬಂಧಿ 
ಕಾಯಿಲೆಗಳ ವಿರುದ್ದ ತಮ ್ಸ ವ್ಯಕ್ತಿತಕ್ಕೆ ಒಗ್ಗದ ಆಹಾರ ಪಥ್ಯ ಪ್ರಾಣಾಯಾಮ. ಯೋಗ, 
ಸಮನ್ವಯ ಚಿಂತನೆಗಳನ್ನು ತಮ್ಮ ಈ ಹಿಂದಿನ ಹಲವು PE ಕಟು ಟೇಕೆ- 
ದೂಷಣೆಗಳನ್ನು ಲೆಕ್ಕಿಸದೆ ಜಂ ಅಳವಡಿಸಿಕೊಂಡು ಬದುಕುತ್ತಿದ್ದರು. ಈ ಹೊಸ 
ಜೀವನ ಕ್ರಮ ಮ ಆವರೆಗೆ ಎತ್ತಿ ಹಿಡಿದಿದ್ದ ಜೀವನ ದೃಷ್ಟಿ ಮತ್ತು ತತ್ವಗಳಿಗೆ 
ವಿರುದ್ದವಾಗಿ ತೋರುತ್ತಿದ್ದರೂ. ಬದುಕುವ ಆಸೆಯಿಂದ ತುಂಬಿಕೊಂಡ "ಅವರ ಈ 
ವಿಚಿತ್ರ ಹಠದ ಹಿನ್ನೆಲೆಯಲ್ಲೇ ಅವರ ಈ ಹಠಾತ್‌ ಸಾವು ಹೆಚ್ಚು ವೇದನಾಮಯನವೆನಿ ಸುವುದು. 
ಅವರ ನಿಧನಕ್ಕಾಗಿ “ಹೊಸ ಮನುಷ್ಯ' ತನ್ನ ಓದುಗರೊಂದಿಗೆ ಶೋಕಿಸುತ್ತದೆ. 
ಕರ್ನಾಟಕವೇನು ಇಡೀ ಭಾರತ ರಾಜಕೀಯ ಮತ್ತು ಸಾಮಾಜಿಕ-ಆರ್ಥಿಕ 
ಸಂಕಟಗಳ ಅಶಾಂತಿಯಲ್ಲಿ ಬೇಯುತ್ತಿದ್ದ ಕಳೆದ ಎಪ್ಪತ್ತರ ದಶಕದಲ್ಲಿ ಆ ಅಶಾಂತಿಯ 
ಅಗ್ನಿದಿವೃದಲ್ಲಿ ಯುವ ಹೋರಾಟಗಾರ ಮತ್ತು ಕವಿಯಾಗಿ ಹೊರಹೊಮ್ಮಿದ 
ಸಿದ್ದಲಿಂಗಯ್ಯ ಆನಂತರ ಕರ್ನಾಟಕದ ಸಾರ್ವಜನಿಕ ಜೀವನದಲ್ಲಿ ಹಿಂದಿರುಗಿ ನೋಡಿದ್ದೇ 
ಇಲ್ಲ. ಇದಕ್ಕೆ ಬಡತನದಲ್ಲಿ ಬೆಂದು ಮೂಡಿದ್ದ ಕೆಚ್ಚು, ಹುಟ್ಟು ಪ್ರತಿಭೆಗಳು ಎಷ್ಟು 
ಕಾರಣವೋ ಅಷ್ಟೇ ಅವರ ಹುಟ್ಟು ಜಾಣತನವೂ ಕಾರಣವಾಗಿತ್ತು. ಅವರು "ಇಕ್ರಲಾ, 
ವದೀರ್ಲಾ, ನನ್ನಕ್ಕ ಚರ್ಮ ಎಬ್ರಲಾ..' ಎಂಬಂತಹ ಆ ಕಾಲದ ಸಮಾಜ- 
ಕಾವ್ಯಗಳೆರಡನ್ನೂ ಬೆಚ್ಚಿಬೀಳಿಸುವಂತಹ ಪದ್ಯ ಬರೆದರೂ, ಆ ಆಕ್ರೋಶ ಅವರ 
ಜೀವದಿಂದ ಚಿಮ್ಮಿ ಬಂದಿದ್ದಲ್ಲ ಎನು ವುದನ್ನು, ಸೂಚಿಸುವಂತೆ ಅದರ ಜೊತೆಗಿನ 
ಬಹುತೇಕ ಕವನಗಳು ಇನೊ ಬರ ನದ ರ ್ಸಿ ತಟ್ಟಿ ಅವರನ್ನು )್ಸಿ ಆತ್ಗಾವಲೋಕನಕ್ಕೆ 


ಪ್ರಿಯ ಸಂಪಾದಕರೇ, 


ಈ ತಿಂಗಳ ಸಂಚಿಕೆ ಬಹಳ ಪರಿಣಾಮಕಾರಿಯಾಗಿದೆ. ಯೋಚನೆಗೆ ಹಚ್ಚಿದೆ. 
ಹಿಂದಿನ ಸಂಚಿಕೆಯ ನಿಮ್ಮ ಸಂಪಾದಕೀಯ ಲೇಖನವೇ ಒಂದು ತಿಂಗಳು ಕಾಡಿತು. 
ಈಗ ಎಲ್ಲ ಲೇಖನಗಳು ಸೇರಿ ಮನಸನ್ನು ಕೊರೆಯುತ್ತಿವೆ. ಜೀವನದ ಆಯ್ಕೆಗಳನ್ನು 
ನವೀಕರಿಸುವ ಹಂತದಲ್ಲಿರುವ ನಮಗೆ ಈ ಪ್ರಶ್ನೆಗಳು ಜೀವನ್ಮರಣದ ಪ್ರಕ್ನೆಗಳಷ್ಟು 
ಮುಖ್ಯವಾಗಿವೆ. ಹಿಂದಿನ ತಿಂಗಳಿನಿಂದಲೂ ಬರೆಯಲು ಯತ್ಲಿಸುತ್ತಿದ್ದೇನೆ, ಆದರೆ 
ಹಲವಾರು ಸಾವು ಬರೆಯುವುದನ್ನು ನಿಧಾನಗೊಳಿಸಿದೆ. 

-ಎಸ್‌. ಅರವಿಂದ, ಚೆನ್ನೈ 

ವೈಚಾರಿಕ ಶ್ರೀಮಂತಿಕೆ "ಹೊಸ ಮನುಷ್ಯ' ಸಂಚಿಕೆಗಳ ವೈಶಿಷ್ಟ್ಯ ಜೂನ್‌ ೨೧ರ 
ಸಂಚಿಕೆ ಇದಕೆ ಹೊರತಲ್ಲ. "ಅಭಿವೃದ್ಧಿ ಇನ್ನು ಸಾಕು” ಕುರಿತ ಚರ್ಚೆ ಅಭಿವೃದ್ಧಿ 
ಪ್ರಕ್ರಿಯೆಯನ್ನು ಒರೆಗಲ್ಲಿಗೆ ಹಚ್ಚುವ ಬಂದು "ಅವಶ್ಯಕ ಪ್ರಯತ್ನ. ಈ ವಿಷಯಕೆ 
ದ ಬೇರೆ ಬೇರೆ ಆಯಾಮಗಳನ್ನು ಇಲ್ಲಿ re ಅಭಿವೃದ್ಧಿ 
ಎಂಬ "ಹುಚ್ಚು ಕುದುರೆಯ ಓಟಕ್ಕೆ' ಕೌಲಗಿ ಅವರ ಸಾಂಕೇತಿಕ ಮಾತು) 
ಕಡಿವಾಣ ಹಾಕಲು ಎಲ್ಲರೂ ಸಹಕರಿಸಬೇಕು; ಬರಿಯ ಮಾತಿನಲ್ಲಲ್ಲ, ಕೃತಿಯಲ್ಲಿ ಸಹ, 
-ಹೆಚ್‌. ಎಸ್‌. ಈಶ್ವರ, ಬೆಂಗಳೂರು 

ಅಭಿವೃದ್ದಿ ಕುರಿತ ಚರ್ಚೆಯ ಲೇಖನದಲ್ಲಿ ರಾಜೇಂದ್ರ ಚೆನ್ನಿಯವರು 
ಬದಲಾವಣೆ ಏಕಾಂಗಿಯಾಗಿ ಮಾಡುವ ಕೆಲಸವಲ್ಲವೆಂದೂ, ಸಮುದಾಯದ ಮಟದಲಿ 
ನಡೆಯಬೇಕಾದ ಕೆಲಸವೆಂದೂ ತಿಳಿಸಿದ್ದಾರೆ, ಸರಿ. ಆದರೆ ಇಂದು ಸಮುದಾಯವೆಂಬುದು 


ದೂಡುವ ಆಳದ ದುಗುಡ-ಅಸಹಾಯಕತೆಗಳಿಂದ ಆರ್ದಗೊಂಡಂಥವು. "ನನ್ನ ಜನಗಳು' 
ಎಂಬ ಅವರ ಪದ್ಯ ಇದಕ್ಕೊಂದು ಮಾದರಿ ಉದಾಹರಣೆ. ಹಾಗೆ ನೋಡಿದರೆ ಅವರ 
"ಇಕಲಾ ವದೀರ್ಲಾ.. * ಲಾಂಛನ ಪದ್ಯದ ಮುಂದುವರಿದ ಸಾಲುಗಳ ತುಂಬ ಇದೇ 
ಭಾವ ತುಂಬಿ ತುಳುಕಿದೆ. ಹಾಗೆಂದೇ ಅವರ ಈ (ಬಾಲ)ಆರ್ಭಟಕ್ಕೆ ಹೆದರಲಿಲ್ಲ ಅಥವಾ 
ದೂರಲಿಲ್ಲ; ಬದಲಿಗೆ ಅದೊಂದು ವಿಲೋಮ ಭಾವಗೀತೆಯೆಂಬಂತೆಯೇ ಮೆಚ್ಚಿದರು; 
ಸ್ವಾಗತಿಸಿದರು! ಸಿದ್ಧಲಿಂಗಯ್ಯ ಆಗ ಸಂದರ್ಭದ ಉತ್ಸಾಹದಲ್ಲಿ ಭಾಗವಹಿಸಿದ ಬೂಸಾ 
ಚಳುವಳಿ, ಕಮ್ಯೂನಿಸ್ಟ್‌ ದಲಿತ ಚಳುವಳಿ ಮತ್ತು ಬಂಡಾಯ ಚಳುವಳಿಗಳ 
ಹುಟ್ಟು ಆವೇಶ ಮತು ಗದ್ದಲಗಳ ನಡುವೆ ಅವರ ದನಿಯ ಈ ; ಸೂಕ್ಷ್ಮ ತರಂಗಾಂತರಗಳನ್ನು 
ಗಮನಿಸದೆ ಅವರನ್ನು ಸಾರಾಸಗಟಾಗಿ ಸಾಂಪ್ರದಾಯಿಕ ನಮೂನೆಯ ಬೆಂಕಿ ಉಗುಳುವ 
"ಕ್ರಾಂತಿ ಕವಿ' ಎಂದು ಗುರುತಿಸಲಾಯಿತು. ಕವಿ ಕೂಡ ಇದು ಹುಟ್ಟಿಸಿದ ಉನ್ಮಾದದಲ್ಲಿ 
ಅದನ್ನು ಒಪ್ಪಿಕೊಂಡರು. ಇವರು ಬರೆದಿರುವ ಗದ್ಯ ರಾಶಿಯನ್ನು ಸಾಹಿತ್ಯ ಕವಾಗಿ 
ಪರಿಶೀಲಿಸಿದರೆ ಈ ಮಾತು ಸೂರ್ಯಸ್ಪಷ್ಟವಾಗುವುದು. ನನ್ನ ಅಭಿಪ್ರಾಯದಲ್ಲಿ ಕಾಂತಿಕಾರಕೆ 
ಮತ್ತು ಕಾವ್ಯಗಳೆರಡೂ ತಮ್ಮ ಉತ್ತುಂಗ ಮುಟ್ಟಿ pp ಬೆರೆತ ಅವರ ಏಕೈಕ 
ಪದ 'ಪೆಂದರೆ' ಸಾವಿರಾರು ನದಿಗಳು” ಸಿದ್ಧಲಿಂಗಯ್ಯ ನವರನ್ನು ಈ ಪದ್ಯ ಅಧುನಿಕ 
ಕನ್ನಡ ಕಾವ್ಯಲೋಕದಲ್ಲಿ ವಿಶಿಷ್ಠರನ್ನಾಗಿ pe 

ಸಿದ್ದಲಿಂಗಯ್ಯ ನಾನು ಕಂಡಂತೆ ನಗರಕ್ಕೆ ಬಂದು ಬದುಕಲು ತಮ್ಮ ಜಾಣ್ಣನವನ್ನು 
ಕಿಲಾಡಿತನವನ್ನಾಗಿ ಗ RTE ಹಳ್ಳಿ ಮನಸಿನ ಲಾಲಿತ್ಯವುಳ್ಳ ಮನುಷ್ಯ 
ಹೋರಾಟದ ಸಂಭ್ರಮ ಮತ್ತು ಜಯಕಾರಗಳ ನಡುವೆ ಈ ವ್ಯಕಿತ್ತದಲ್ಲಿ "ಉಂಟಾದ ಈ 
ಬಿರುಕಿನ ಕಡೆ ಗಮನ ಹರಿಸಲಾಗದ ಸಿದ್ದಲಿಂಗಯ್ಯ ನಂತರ “ಠದಕ್ಕೆ ಬಲಿಯಾದರು. 
ಆನಂತರ ಅವರನ್ನು ಕಾಡಿದ ಮಾರಕ ಕಾಯಿಲೆಗಳ ಮೂಲವೂ ಇಲ್ಲೇ ಇತ್ತು ಎನ್ನಬಹುದು. 
ಇದಕ್ಕೆ ಅವರೆಷ್ಟು ಕಾರಣರೋ ಅವರನ್ನು ಮೆರೆಸಿದ ಅವರ ಚಳುವಳಿಕಾರ ಮತ್ತು 
ಸಾಹಿತ್ಯಿಕ ಗೆಳೆಯರೂ ಕಾರಣ. ಆದರೀಗ ಇವರೆಲ್ಲ ಅವರೊಬ್ಬರನ್ನೇ 
ವಿಶ್ವಾಸದ್ರೋಹಿಯೆಂದೂ, ಅವಕಾಶವಾದಿಯೆಂದೂ ಕರೆಯುತ್ತಿದ್ದರೆ ಅದಕ್ಕೆ ಈಗ ಇವರನ್ನೆಲ್ಲ 
ಸುಸ್ತು ಮಾಡಿ ಹೀಗೆ ಶಪಿಸಲು ಮಾತ್ರ ಶಕ್ತರನ್ನಾಗಿ ಉಳಿಸಿರುವ ಅವರ ಚಳುವಳಿಗಳ 
ಮತ್ತು ಸಾಹಿತ್ಯ ಮೀಮಾಂಸೆಗಳ ಮಿತಿಗಳು ಕಾರಣವೆನ್ನಬಹುದು. 

ಅಂದ ಮಾತ್ರಕ್ಕೆ ಸಿದ್ಧಲಿಂಗಯ್ಯನವರ ಹೋರಾಟ, ಪದ್ಯ, ಗದ್ಯ, ಹಾಸ್ಯ ಎಲ್ಲವೂ 
ತಮ್ಮ ಮೂಲ ಮೌಲ್ಕಗಳನ್ನೇನೂ ಕಳೆದುಕೊಳ್ಳವು. ಅವು ನಮ್ಮ ಕಾಲದ ರೋಮಾಂಚಕ 
ಅವಧಿಯ ಚರಿತ್ರೆಯ ಜೀವಂತ ತುಣುಕುಗಳಾಗಿ ನಮ್ಮನ್ನು ಕಾಡುತ್ತಲೇ ಇರುತ್ತವೆ. 
ಅವುಗಳೊಳಗಿನ ಹಲವು ಅಪಶೃತಿಗಳ ಬಗ್ಗೆ ಎಚ್ಚರಿಸುತ್ತಲೂ. 


—ಡಿ.ಎಸ್‌. ನಾಗಭೂಷಣ 


ಎಲ್ಲಿದೆ? ವ್ಯಕ್ತಿಯೇ ತನ್ನ ವೈಯಕ್ತಿಕ ನೆಲೆಯಲ್ಲಿನ ಬದಲಾವಣೆಗಳ ಮೂಲಕವೇ ಇಂದು 
ಸಮುದಾಯವನ್ನು ಕಟ್ಟಲು ಸಾಧ್ಯ ಎಂಬುದು ಅರಿವಾದರೆ ಅಸಾಧ್ಯವೂ ಸಾಧ್ಯವಾದೀತು. 
ಮುಖ್ಯವಾಗಿ ಬೇಕಾಗಿರುವುದು ಎದುರಿನ ಸತ್ಯ ಅರಿತು ಕ್ರೋಢೀಕರಿಸಿಕೊಳ್ಳಬೇಕಾದ 
ಸಂಕಲ್ಪ ಶಕ್ತಿ. 

-ಎಂ. ಎಚ್‌. ನಾರಾಯಣ, ಚಿಕ್ಕಮಗಳೂರು 
* ತಾವು ಸಂಪಾದಕೀಯದಲ್ಲಿ ವ್ಯಕ್ತಪಡಿಸಿರುವಂತೆ "ತಪ್ಪಾಗಿದೆ, ಸರಿಪಡಿಸಿಕೊಳ್ಳುವೆವು' 
ಅನ್ನುವ ಜಾಯಮಾನ ನಮ್ಮ ಪ್ರಧಾನಿಗಳದ್ದಲ್ಲ. ಹಾಗೆ ನೋಡಿದರೆ ಯಾವ ಪಕ್ಷದ 
ನೇತಾರರದ್ದೂ ಅಲ್ಲ. ಅವರು ಮಾಡಿದ್ದೆಲ್ಲ ಸರಿಯೆ. ಅವರು ಏನೋ ಮಾಡುತ್ತಲೇ 
ಇರುತ್ತಾರೆ, ಜನ ಅನುಭವಿಸುತ್ತಲೇ ಇರುತ್ತಾರೆ. ಕರೋನಾದಿಂದಾದ ಸಾವುನೋವುಗಳು 
ಮತ್ತು ತೈಲ ಬೆಲೆ ಸಂಕಟಗಳಿಂದಾಗಿ ಪ್ರಧಾನಿಯವರು ಜನಮನದಿಂದ ದೂರ 
ಸರಿಯುತ್ತಿದ್ದಾರೆ. ಅವರ ಭಾವಾವೇಶದ ಮಾತುಗಳು ಕೃತಕವೆನಿಸುತ್ತವೆ. 

"ಇನ್ನು ಅಭಿವೃದ್ಧಿ ಸಾಕು” ಕುರಿತು ಲೇಖನಗಳು ಅನೇಕ ಸದಾಶಯಗಳನ್ನೇನೋ 
ಒಳಗೊಂಡಿವೆ. ಅಭಿವೃದ್ಧಿ ಅನ್ನುವುದು ವ್ಯಕ್ತಿಗತ ಸಾಪೇಕ್ಷ ಪದ. ಒಬ್ಬರಿಗೆ ಸಾಕೆನಿಸುವ 
ಅಭಿವೃದ್ಧಿ, ಇನ್ನೊ ಬಿಗೆ ಇನ್ನೊ ೦ದಿಷ್ಟು ಬೇಕೆವಿಸಬಹುದು. ಮನುಷ್ಕನ ಸುಖಲೋಲುಪತೆ 
ಹೆಚ್ಚಿಸುವ ಅಭಿವೃದ್ಧಿ ಸಾಕು ಅನ್ನ ಲೇ ಬೇಕಾಗಿರುವುದು ನಿಜ. ಪರಿಸರದ ಧಾರಣ ಶಕ್ತಿಯ 
ಮೇಲೆ ಒತ್ತಡ ಕಡಿಮಿಯಾಗಬೇಕೆಂದರೆ ಅಭಿವ ೈದ್ಧಿಯ ಪರಿಭಾಷೆ ಬದಲಾಗಲೇಬೇಕು. 
ಅಭಿವೃದ್ಧಿಯ ಅತಿಶಯಗಳೇನೇ ಇರಲಿ, ಸರಳ” ಸಭ್ಯ ಜೀವನ ವ್ಯಕ್ತಿಗತ ನೆಲೆಯಲ್ಲಿ 
ಪ್ರಜ್ಞಾಪೂರ್ವಕವಾಗಿ ಅರಿತು ಆಚರಿಸುವಂಥದ್ದು, ಸಂತೋಷ ಔೌಲಗಿಯವರಷ್ಪು ಸ ಸರಳವಾಗಿ 
ಬದುಕಲಾಗದಿದ್ದರೂ, ಕೇಶವ ಕೊಸೆ ೯ಯವರು ಪ್ರಸ್ತಾಪಿಸಿರುವ ಸರಳ ಸೂತಗಳನು, 
ಅಳವಡಿಸಿಕೊಂಡು ಬದುಕಲು ಏನೂ ತೊಂದರೆ ಇಲ್ಲ. ಮ 

ಸರಳ, ಸಹಜ, ಸಭ್ಯ ಜೀವನ ವಿಧಾನ ಕುರಿತು ವಿದ್ಯಾರ್ಥಿ ದೆಸೆಯಿಂದಲೇ 


(೧೧ನೇ ಪುಟಕ್ಕೆ 


ಹೊಸ ಮಮಸಷ್ಯ!ಜುಲೈೆ / ೨೦೨೧ 


ಅಗಲದ ಇಬ್ಬರು ಮಹನೀಯರು 


ನಾಂ ನಾ ಸ್ನ 


“ವಿಲ್ಲಿಯವರೆಗೂ ಈ ದೇಶದ ರಕ್ತ ಮಾಂಸ 
ಮೇಲ್ಪದರದ ಮಣ್ಣು) ಸಮುದ್ರ ಸೇರುತ್ತಿದೆಯೋ 
ಲ್ಲಿಯವರೆಗೂ ನಿಮ್ಮ ಸನ್ಮಾನಗಳಿಗೆ ಅರ್ಥವಿಲ್ಲ” ಎಂದು 


ಹುಕಾಲ, ಪ್ರಗತಿಯ ವೈರಿ, ಆಧುನಿಕತೆಯ ಶತ್ತು, 
ಭಿವೃದ್ಧಿ ಯ ವಿರೋಧಿ, ಪರಿಸರ ಭಯೋತ್ಪಾದಕ ಎಂದು 
"ಈ ದೇಶ ನಿರಂತರವಾಗಿ ದೂಪಷಿಸಿತು. "ಬಲಗ್ಗೆ ೈಯಲ್ಲಿ 

\ ಮ ಪದ್ಮಶ್ರೀ ನೀಡುವ ಸರ್ಕಾರದ ಎಡಗೈ ಯಲ್ಲಿ ಕೊಡಲಿ ಇದೆ' 
ಎಂದು ಎಚ್ಚರಿಸಿದ್ದರು. ಇಡೀ ಜಗತ್ತಿನಲ್ಲಿ ಮರಗಳಿಗಾಗಿ ನಃ ಬಾರಿ ಆಮರಣಾಂತ 
ಉಪವಾಸ “ಸತ್ಸಾಗಹ ಮಾಡಿ, ತನ್ನನ್ನು ಸಾವಿನಂಚಿಗೆ ದೂಡಿಕೊಂಡ ಮತ್ತೊಬ್ಬನ 
ಉದಾಹರಣೆಯಿಲ್ಲ. "ರಾಜಕಾರಣಿಗಳಿಗೆ ದೃನಿವರ್ಧಕಗಳಿವೆ, ಆದರೆ ಮರಗಳ ಪರವಾಗಿ 
ಮಾತನಾಡುವವರು ಯಾರು? ಸಾಯುತ್ತಿರುವ ನದಿಗಳ ಪರವಾಗಿ ನಿಲ್ಲುವವರು ಯಾರು? 
ಪರ್ವತಗಳನ್ನು ರಕ್ಷಿಸುವವರು ಯಾರು? ಮರಗಳ ಆಕ್ರಂದನ, ನದಿಯ ಗೋಳು, 


ಜಾರಿ ಕುಸಿಯುತ್ತಿರುವ ಪರ್ವತಗಳ ಚೀತ್ಕಾರ ಕೇಳಿಸಿಕೊಳ್ಳುವ ಸಮಯ ಇದು' ಎಂದ ವೃಕ್ಷ 


ಸಂತನ ಮಾತಿಗೆ ಕಿವುಡಾಗಿ ಹೋದ ಈ ದೇಶ ಪಶ್ನಾತ್ತಾಪ ಪಡುತ್ತಿದೆ, ಭೀಕರತೆ ಕಾದಿದೆ. 

ಸ್ಪಾತಂತ್ಯ ಚಳವಳಿಯಲ್ಲಿ ೧೩ನೇ ನಮಾ ಕಾಲಿಟ್ಟ ಬಹುಗುಣರು, 
ಸ್ಪಾತಂತ್ರಾ ನಂತರ ಅದೇ ಹೋರಾಟವನ್ನು ಪರಿಸ ಸಂರಕ್ಷಣೆಗೆ ಮತ್ತು ಹಿಮಾಲಯದ 
ಉಳಿವಿಗೆ ಮುರಿಮವರಿಸದರು: ಒಬ್ಬ Arts ತಾವೊಬ್ಬರೇ `ಕೂಲಿಯಾಳಾಗಿ 
ಕಟ್ಟಿದ ಸಿಲ್‌ಯಾನ್‌ ಆಶ್ರಮ, ಅತಿ 'ಹೆಚ್ಚು ನೇರು ಬಳಸುವ ಅಕ್ಕಿ ನನ್ನ ಆಹಾರವಲ್ಲ 
ಎಂದು ಬದುಕಿದ್ದು, ಕಾಶ್ಮೀರದಿಂದ ನೇಪಾಳ- ಭೂತಾನಗಳ Ee ಕೋಹಿಮಾ 
ವರೆಗೂ ೫೦೦೦ $.ಮೀಗಳ ಹಿಮಾಲಯ ಉಳಿಸಿ ಪಾದಯಾತ್ರೆ, ತೆಹರಿ ಯೋಜನೆಯ 
ವಿರುದ್ಧ ಮೊದಲು ೪೫, ಮತ್ತೊಮ್ಮೆ ೭೪ ದಿನಗಳ ಉಪವಾಸ ಸತ್ಯಾಗಹ, ಮದ್ಯಪಾನ, 
ಅಸ್ಪೃಶ್ಯತೆಯ ವಿರುದ್ಧ ಸಕ್ರಿಯವಾಗಿದ್ದರು. ಚಿಪ್ಫೊ ಚಳವಳಿ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ 
"ಅಪಿಕೋ ಚಳವಳಿ' ಆಯಿತು. ಆಫ್ರಿಕಾದ ನೈರೋಬಿಯಲ್ಲಿ ಅರಣ್ಯ ಸಂರಕ್ಷಣೆಗಾಗಿ 


ಶಂರಣ್ಯನಾಶದ ಬಗ್ಗೆ ತಿಳಿ ಹೇಳಿದ ಬಹುಗುಣರನ್ನು 


NDNರಟIರ್‌ ಖನು್ಗಳಖ 


ಪಾದಯಾತ್ರೆ ಕೈಗೊಂಡರು. ಮೆಕ್ತಿಕೊ ದೇಶದ ಪರಿಸರವಾದಿಗಳ ಸಭೆಯಲ್ಲಿ ಭಾಗವಹಿಸಿದಾಗ 
ಬೆನ್ನ ಮೇಲೆ ಉರುವಲು ಕಟ್ಟಿಗೆ ಹೊತ್ತುಕೊಂಡು ವೇದಿಕೆ ಏರಿದ್ದರು. 
ಸ್ಥಾತಂತ್ರ್ಯ ಘೋಷಣೆಯಾದಾಗ ಜಿಲ್ಲಾ ಕಾಂಗೆಸ್‌ ಅಧ್ಯಕ್ಷರಾಗಿದ್ದ ಬಹುಗುಣರ 

RS ಜೀವನ ಏರುಗತಿಯಲ್ಲಿತ್ತು. "ರಾಜಕಾರಣ ತೊರೆದು ಸಂಪೂರ್ಣ ಸಮಾಜ 
ಸೇವೆಗೆ ತೊಡಗಿಸಿಕೊಂಡರೆ ನಮ್ಮ ವಿವಾಹ' ಎ೦ಬ ವಿಮಲಾರ ಷರತ್ತಿಗೆ ಒಪ್ಪಿಕೊಂಡು 
ಅವರನ್ನು ಬಾಳ ಸಂಗಾತಿಯಾಗಿ ಸ್ವೀಕರಿಸಿದರು. ಕೃಶ ದೇಹದ, ಮೃದು "ಮಾತಿನ 
ಮಗುವಿನಂತಹ ನಗೆಯ ಈ ದಲಿಪ ತಿಗಳ ಹೋರಾಟದ ಸಾತ್ಲಿಕ "ಕಚ್ಚು ಅಚ್ಚರಿ 
ಹುಟ್ಟಿಸುವಂತಹದ್ದು. ತೆಹರಿ ಅಣೆಕಟ್ಟಿನ ನಿರ್ಮಾಣ ಸ್ಥಳದಲ್ಲಿ ತಗಡಿನ "ಶೆಡ್‌ನಲ್ಲಿ 
ಆಮರಣಾಂತ ಉಪವಾಸ ಸತ್ಯಾಗಹದಲ್ಲಿದ್ದಾಗ ಸುತ್ತ ಡೈನಮೈೆ ಟ್‌ಗಳ ಸಿಡಿತ, 
ಉಸಿರಾಡಲೂ ಆಗದಷ್ಟು ಧೂಳು, ರಾಕ್ಷಸ ಗಾತ ನಿರ್ಮಾಣ KON 
ಆರ್ಭಟ, ಗುತ್ತಿಗೆದಾರರ ಗೂಂಡಾಗಳು, "ಅವರೊಡನೆ ಸ್ಥಳೀಯ ಪೊಲೀಸರ ಅಮಾನುಷ 
ವರ್ತನೆ. ಬಹುಗುಣರನ್ನು ಎಳೆದುಕೊಂಡು ಹೋಗಿ ಸೆರೆಮನೆಗೆ ತಳ್ಳಿದ್ದರು. ಡಾ. 
ವಂದನಾ ಶಿವ ಸೇರಿದಂತೆ ಪರಿಸರ ಪ್ರೇಮಿ ಹೋರಾಟಗಾರರ ದೊಡ್ಡ ಪಡೆಯನ್ನೇ 
ಕಟ್ಟಿದರು. ದೇಶ-ವಿದೇಶಗಳಲ್ಲಿನ ಹಲವರು ಇವರಿಂದ ಪ್ರೇರಣೆ ಪಡೆದು ಸರ್ಕಾರಗಳ 
ಹುಚ್ಚಾಟಗಳನ್ನು ಪ್ರ ಪ್ರಶ್ನಿಸಿ, ಕುಕೃತ್ಯಗಳಿಗೆ ತಡೆ ಒಡ್ಡುವಂತಾಗಿದೆ. 

೧೯೮೭ರಲ್ಲಿ ಲಿವಿಂಗ್‌ ರೈಟ್‌ಹುಡ್‌ ಮತ್ತು ೨೦೦೯ರಲ್ಲಿ ಪದ್ಮವಿಭೂಷಣ 
ಪ್ರಶಸಿಗಳಿಂದ ಗೌರವಿಸಲಾಯಿತು. ಪ್ರಕೃತಿಯ ಆಶೀರ್ವಾದಗಳನ್ನು ಅಭಿವೃದ್ಧಿಯ ಹೆಸರಿನ 
ಶಾಪಗಳನ್ನಾಗಿಸಿದ ಈ ದೇಶದ ಪ್ರಭುತ್ನದ ಬಹುಪಾಲು ಜನತೆಯ ಬಗ್ಗೆ ನಿರಾಶರಾಗಿಯೇ 
೯೪ನೇ ವಯಸಿನಲ್ಲಿ ನಿಧನರಾಗಿದ್ದಾರೆ. 

ಪರ್ವತ ಹಾಗೂ ಅರಣ್ಯವಾಸಿಗಳ ಪಾರಂಪರಿಕ ಜ್ಞಾನ ಹಾಗೂ ನಿಸರ್ಗದೆಡೆಗಿನ 
ಸಾಮರಸ್ಯದ ಬದುಕನ್ನು ಧಿಕ್ಕರಿಸಿ ಆಧುನಿಕರಾಗುವ ಆತ್ಲಹತ್ಕಾತಕ ಪ್ರವೃತ್ತಿಯ ಬಗ್ಗೆ 
ಎಚ್ಚರಿಸುತ್ತಿದ್ದ ಗಾಂಧಿಯುಗದ ಜ್ಯೋತಿ ಆರಿದೆ. ಜನಸಮುದಾಯ ಕೇಂದ್ರಿತ ಅರಣ್ಯ 
ಹಾಗೂ ಪರಿಸರ ಸಂರಕ್ಷಣೆಯನ್ನು "ಸಶಕಗೊಿಸುವುದೇ ಹಿಮಾಲಯದ ಮಹಾನ್‌ 
ಚೇತನಕ್ಕೆ ನಾವು ಸಲ್ಲಿಸಬಹುದಾದ ಗೌರವ. 


-ಬಿ.ಎಸ್‌. ದಿವಾಕರ 


ಹೋರಾಟಆದರಆ ಒಡವಾಡಿ ಎಜ್‌.ಎಪ್‌. ದೊರೆನ್ಸಾಮಿ 


ಸುಮಾರು ಎರಡು ದಶಕಗಳ ಹಿಂದೆ ಶೃಂಗೇರಿಯಲ್ಲಿ 
ಒಂದು ಪ್ರತಿಭಟನಾ ಸಭೆ. ಕುದುರೆಮುಖ ರಾಷ್ಟ್ರೀಯ 


ಸಭೆ ಅದು. ಎಚ್‌.ಎಸ್‌. ದೊರೆಸ್ಟಾಮಿ ಅವರೂ ಸೇರಿದಂತೆ 
[i ೫೪ ಹಲವರು ವೇದಿಕೆಯಲ್ಲಿದ್ದರು. ಕಲ್ಕುಳಿ ವಿಠಲ ಹೆಗಡೆ ಅವರ 
| ಮುಂದಾಳತ್ವವಿತ್ತು. ಪ್ರತಿಭಟನಾ ಸಭೆ ನಡೆಯುತ್ತಿರುವಾಗ 
J Wp: / ಪೆಂಡಾಲ್‌ ಹೊರಭಾಗದಲ್ಲಿ ಗಲಾಟೆ ಶುರುವಾಗಿತ್ತು. 

'/ ಕಾರ್ಯಕ್ರಮ ವಿರೋಧಿಸಲೆಂದೇ ಬಂದಿದ್ದ ಕೆಲವರು ಪುಸ್ತಕದ 
ಅಂಗಡಿಯಲ್ಲಿ ಕಿತಾಪತಿ ಮಾಡಿದ್ದರು. ಅದು ವಿಕೋಪಕ್ಕೆ ಹೋಗಿ ಏಟುಗಳು ಬಿದ್ದಿದ್ದವು. 

ಈ ಕುರಿತು ಪೊಲೀಸರಿಗೆ ದೂರು ಕೊಡಲು ಕ ನಿರ್ಧರಿಸಿದರು. 
ಎಲ್ಲರೂ ಪೊಲೀಸ್‌ ಠಾಣೆಗೆ ಹೊರಡಲು ನಿಂತರು. ಆದರೆ ದೊರೆಸ್ತಾಮಿ ಅವರು 
ಜೊತೆಗೆ ಬರಲು ಒಪ್ಪಲಿಲ್ಲ. ಕಿತಾಪತಿ ಮಾಡಲೆಂದು ಬಂದವರಿಗೆ ಏಟು ಬಿದ್ದಿದ್ದು 
ಅವರ ಅಸಮಾಧಾನಕ್ಕೆ" ಕಾರಣವಾಗಿತ್ತು ಕುದುರೆಮುಖ ರಾಷ್ಟೀಯ ಉದ್ಯಾನ ಯೋಜನೆಗೆ 
ನನ್ನ ವಿರೋಧ ಇದೆ. ಆದರೆ ಈ ಘಟನೆಯಲ್ಲಿ ಯಾರಿಗೂ ಹಿಂಸೆ ಆಗಬಾರದಿತ್ತು ನಾನು 
ಬರುವುದಿಲ್ಲ ಎಂದು ಅವರು ಅಲ್ಲೇ ಕುಳಿತರು. ಯಾರ ಮನವೊಲಿಕೆಗೂ ಜಗ್ಗಲಿಲ್ಲ. 

ಇದೊಂದೇ ಘಟನೆ ಸಾಕು. ತಾನು ನಂಬಿದ ಚಿಂತನೆಯ ವಿರೋಧಿಯೇ ಆಗಿದ್ದರೂ 
ಸಹ ಅವರಿಗೆ ಹಿಂಸೆ ಆಗುವುದನ್ನು ಒಪ್ಪುವುದಿಲ್ಲ ಎಂಬ ಎಚ್‌.ಎಸ್‌. ದೊರೆಸ್ತಾಮಿ 
ಅವರ ನಿಲುವು ಇಂದಿಗೂ ಹಲವರಿಗೆ ಪಾಠ. 

೧೦೪ ವರ್ಷಗಳ ಕಾಲ ಎಲ್ಲವನ್ನೂ ಕಂಡುಂಡು ಜೀವಿಸಿದ ಎಜ್‌.ಎಸ್‌. 
ದೊರೆಸ್ಟಾಮಿ ಅವರು ಕೊನೆಯುಸಿರೆಳೆದಾಗ ಲಕ್ಷಾಂತರ ಜನರು ಕಣ್ಣೀರಿಡುತ್ತಿರುವಾಗ 
ಒಂದಿಷ್ಟು ಜನರು ಸಂಭ್ರಮಿಸಿದ್ದು ಕಂಡು ಈ ಘಟನೆ ಹೇಳಲೇಬೇಕೆನಿಸಿತು. 

ಭಾರತಕ್ಕೆ ಸ್ಟಾತಂತ್ರ್ಯ ಬಂದಾಗ ಎಚ್‌.ಎಸ್‌. ದೊರೆಸ್ತಾಮಿ ಅವರಿಗೆ ೨೯ ವರ್ಷ. 
ಸ್ಪತಃ ಸ್ವಾತಂತ್ಯ ಹೋರಾಟಗಾರರ ಕುಟುಂಬದಲ್ಲಿ ಜನಿಸಿದ ದೊರೆಸ್ವಾಮಿ ಅವರು 
ಹ ಬ್ರಿಟಿಶ್‌ ಆಡಳಿತದ ವಿರುದ್ಧ ಹಲವು ಹೋರಾಟ ಮಾಡಿದರು. ಗಾಂಧೀಜಿ 


£೬ 


PAR 


ಉದ್ಯಾನ ವಿರೋಧಿ ಹೋರಾಟ ಒಕ್ಕೂಟ ಆಯೋಜಿಸಿದ್ದ 


ಅವರಿಂದ ಪ್ರೇರಿತರಾಗಿದ್ದ ದೊರೆಸ್ತಾಮಿ ಅವರು ಕಿಟ್‌ ಇಂಡಿಯಾ ಚಳವಳಿಯಲ್ಲಿ 
ಭಾಗವಹಿಸಿ ೧೪ ತಿಂಗಳು ಜೈಲುವಾಸವನ್ನೂ ಅನುಭವಿಸಿದರು. 

ಆದರೆ ದೊರೆಸ್ತಾಮಿ ಅವರ ಇಡೀ ಜೀವನದಲ್ಲಿ ಸ್ವಾತಂತ್ಯ ಪೂರ್ವ ಹೋರಾಟಕ್ಕಿಂತ 
ಸ್ಪಾತಂತ್ರ್ಯಾನಂತರದ ಸಾಮಾಜಿಕ ಚಳವಳಿಯೇ ಮಹತ್ನದ್ದು. ಸ್ನಾತಂತ್ರ್ಯ ದೊರಕಿದ 
ಸರಿದರ್ಭದಲ್ಲೇ ಮೈಸೂರು ಅರಸೊತಿಗೆ ವಿರುದ್ದ ್ಸ ದೊರೆಸ್ವಾಮಿ ಅವರು ತಮ್ಮಸ ಸಂಪಾದಕತ್ವದ 
ಪೌರವಾಣಿ ಪತ್ರಿಕೆ ಮೂಲಕ ತೋರಿದ ಪ್ರಿರೋಧ. ತೀ.ತಾ. ಶರ್ಮ. ಅವರ ಸರಣಿ 
ಲೇಖನಗಳು ಹಲವರ ಪ್ರತಿರೋಧಕ್ಕೆ ಕಾರಣವಾದರೂ ಜಗ್ಗಲಿಲ್ಲ. ಅವರಿಗೆ ಮೈಸೂರು 
ರಾಜ್ಯದ ಪ್ರವೇಶವನ್ನೇ ನಿಬಿನರದಿಸಲಾಯಿತು. ೧೯೪೭ರ. ಅಕ್ಟೋಬರ್‌ ೨ಳಿರಂದು 
8೩ ರೆಡ್ಡಿ ಅವರ ನೇತ್ಯ ತದಲ್ಲಿ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿಯುತ ಸರ್ಕಾರ 
ಬಂದಾಗ. ಅವರ ಹೋರಾಟಕ್ಕೆ: ಫಲ ಕಿತ್ತು ಏಕೀಕರಣ ಹೋರಾಟದಲ್ಲಿ ದೊರೆಸ್ಟಾಮಿ 
ಅವರದು ಮಹತ್ನದ ಪಾತ್ರವಾಗಿತ್ತು 

ತಪ್ಪು ಯಾರೇ ಮಾಡಲಿ, ಅದನ್ನು ಒಪ್ಪಲಾರೆ ಎಂಬ ಜಾಯಮಾನದ ಎಚ್‌.ಎಸ್‌. 
ದೊರೆಸ್ಟಾಮಿ ಅವರು ತಮ್ಮ ಜೀವಮಾನವಿಡೀ ಅದನ್ನೇ ನಂಬಿ ಪಾಲಿಸಿದರು. 
ಕರ್ನಾಟಕದಲ್ಲಿ ನಡೆದ ಹಲವು 'ಚಳವಳಿಗಲಲ್ಲಿ ಆಹ್ನಾನಕ್ಕೂ -- ಕಾಯದೇ ಧುಮುಕಿದರು. 
ನೀಲಗಿರಿ ಬೆಳೆದು. ಪರಿಸರ ನಾಶ ಮಾಡುತ್ತಿದ್ದ ನರಹರ ಪಾಲಿಫೈಬರ್ಸ್‌ ಕಂಪನಿ 
ವಿರುದ್ಧ, ಜನರ ಜೀವನವನ್ನು ಸಂಕಪ್ಪಕ್ಕೆ ತಳ್ಳುತ್ತಿದ್ದ ನೈಸ್‌ ನ ಯೋಜನೆ, 
ದಲಿತರೆಗೆ ದೇವಾಲಯ ಪ್ರವೇಶ ಹೋರಾಟ. ಕೈತರು ಸಂಘಟಿಸುತಿದ್ದ ಹೋರಾಟ, ದಲಿತ 
ಸಂಘರ್ಷ ಸಮಿತಿಯ ಪ್ರತಿಭಟನೆ ಇತ್ಯಾದಿ ಗಳ ಶಕ್ತಿಯಾಗಿದ್ದವರು ದೊರೆಸ್ಟಾಮಿ. 

ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲುವಾಸ ಅನುಭವಿಸಿದ್ದ ದೊರೆಸಾ ಮಿ ee 
ಸ್ವಾತಂತ್ರಾ ನಂತರವೂ ಸಹ ಪಿಭಟನೆಗಾಗಿ ಜೈಲು ಸೇರಿದರು. ತುರ್ತು ಪರಿಸ್ಥಿತಿ 
ಸರಿದರ್ಭದಲ್ಲಿ ಇಂದಿರಾಗಾಂಧಿ ಅವರ ವಿರುದ್ಧ PN 

ಹೀಗೆ ಹಲವು ಹೋರಾಟಗಳ ಒಡನಾಡಿಯಾಗಿದ್ದ ಎಚ್‌.ಎಸ್‌. ದೊರೆಸ್ಟಾಮಿ 
ಅವರು ಕರ್ನಾಟಕದ ಸಾಕ್ಷಿಪ್ರಜ್ಞೆ ಮಾತ್ರ ಅಲ್ಲ. ಶತಮಾನದ ಸಾಕ್ಷಿಪಜ್ಜೆಯೂ ಹೌದು. 


-ಹೊನ್ನಾ ಳಿ ಚಂದ್ರು 


ಹೊನ ಮುಮಸ್ಯ/ಜುಲೈ/೨೦೨೧ 


೪ 


ಭರನನೆ ಕಟೆದುಕೊಂಡ ನೋದಿ ಭಾರತ:೨೧ ನೆಯ ಶತಮಾವಕ್ಕೊಬ್ಬರು ಜೆ.ದಿ ಬೇಕಿದೆ 


kK 


& KANE EG TRI Sd $ 
NALS AF 


ಅದು ವರ್ಚಸ್ಪಿ ಪ್ರಧಾನ ಮಂತ್ರಿಯೊಬ್ಬರ ಎಂಟನೆಯ ವರ್ಷ. ಕನಿಷ್ಠ ಬೆಳವಣಿಗೆ, 
ಅತಿ ಹೆಚ್ಚು ನಿರುದ್ಯೋಗ ಮತ್ತು ಉಲ್ಲಣವಾಗುತ್ತಿರುವ ಬೆಲೆಯೇರಿಕೆಗಳೊಂದಿಗೆ 
ಆರ್ಥಿಕತೆಯು ಅಸ್ತವ್ಯಸ್ತವಾಗಿ ಹೋಗಿದೆ. ಸಂಶಯಗಳು ಭ್ರಮನಿರಸನಕ್ಕೆ, ನಿರಾಸೆಯು 
ಸಿಟ್ಟಿಗೆ ದಾರಿಮಾಡಿಕೊಡುತ್ತಿದೆ. ಪ್ರಭಾವಶಾಲಿಯಾದ ರಾಜಕೀಯ ವ್ಯವಸ್ಥೆಯು ಜನರ 
ಪ್ರತಿಭಟನೆಗಳನ್ನು ನಿರ್ಲಕ್ಷ್ಮದಿಂದ ಕಾಣುತ್ತಿದೆ. 


ನಾನು ನರೇಂದ್ರ ಮೋದಿಯ ಭಾರತವನ್ನು ಚಿತ್ರಿಸುತ್ತಿಲ್ಲ. ಈ ಛಿದ್ರವು ಹೆಚ್ಚೂ 


ಕಡಿಮೆ ಅರ್ಧ ಶತಮಾನಗಳಷ್ಟು ಹಳೆಯದು. ಅದು ಇಂದಿರಾ ಗಾಂಧಿಯವರ ಕಾಲದ 
ಭಾರತದಿಂದಲೂ ಮುಂದುವರಿದು ಬರುತ್ತಿದೆ. 

೧೯೭೪ರ ಜೂನ್‌ ೫ ಬಿಹಾರದ ಚಳುವಳಿಯ ಇತಿಹಾಸಕ್ಕೆ ಒಂದು ತಿರುವು 
ತಂದ ದಿನ. ಅದು ಜಯಪ್ರಕಾಶ ನಾರಾಯಣ್‌ ಅಂದರೆ ಜೆಪಿಯವರು ಪಾಟ್ನಾದ 
ಒಂದು ಬೃಹತ್‌ ರ್ಯಾಲಿಯಲ್ಲಿ "ಸಂಪೂರ್ಣ ಕ್ರಾಂತಿ'ಗೆ ಕರೆ ಕೊಟ್ಟ ದಿನ. ಸಂಪೂರ್ಣ 
ಕ್ರಾಂತಿ ಎಂಬುದು ಬಿಹಾರ ಚಳುವಳಿಯನ್ನು ಒಗ್ಗೂಡಿಸಿದ ಘೋಷಣೆಯಾಯಿತು. 
“ಸಂಪೂರ್ಣ ಕ್ರಾಂತಿ ಅಬ್‌ ನಾರಾ ಹೈ! ಭಾವಿ ಇತಿಹಾಸ್‌ ಹಮಾರಾ ಹೈ!” ಎಂಬ 
ಪ್ರಖ್ಯಾತ ಘೋಷಣೆಗಳು ಇಂದಿರಾ ಗಾಂಧಿಯವರ ವಿರುದ್ದದ ಸವಾಲಾಗಿ ಅನುರಣಿಸಿದವು. 
ಅದು ತುರ್ತು ಪರಿಸ್ಥಿತಿಗೆ ಅಂತಿಮವಾಗಿ ೧೯೭೭ರ ಮತಪತ್ರ ಕ್ರಾಂತಿಗೆ ಕಾರಣವಾಯಿತು. 

ಈ ಕಳೆದು ಹೋದ ಯುಗದ ಕಳೆದುಹೋದ ತಾತ್ತಿಕ ಪರಿಭಾಷೆ ಇಂದಿಗೂ 
ತುಸುವಾದರೂ ಪ್ರಸ್ತುತತೆಯನ್ನು ಹೊಂದಿದೆಯೇ? ಖಂಡಿತ ಹೊಂದಿದೆ ಎಂದು 
ನನಗನ್ನಿಸುತ್ತದೆ. ಆದ್ದರಿಂದಲೇ ಈ ವರ್ಷ ಜೂನ್‌ ಜನ್ನು "ಸಂಪೂರ್ಣ ಕ್ರಾಂತಿ 
ದಿವಸ್‌' ಎಂದು ಆಚರಿಸಲು ಸಂಯುಕ್ತ ಕಿಸಾನ್‌ ಮೋರ್ಚಾ ತೀರ್ಮಾನಿಸಿದ್ದಕ್ಕೆ ಒಂದು 
ಗಹನವಾದ ಐತಿಹಾಸಿಕ ಮಹತ್ವ ಇದೆ. 

ಭಾರತಕ್ತೆ ಭರವಣೆ ಬೇಕಿದೆ 

ಚುನಾವಣಾಪೂರ್ವ ಸಮೀಕ್ಷಕನಾಗಿ ಸಾರ್ವಜನಿಕ ಅಭಿಪ್ರಾಯದ ಮನೋಭಾವಗಳ 
ಮತ್ತು ನಡವಳಿಕೆಗಳ ಅಧ್ಯಯನಕಾರನಾಗಿ ನನ್ನ ಪೂರ್ವವೃತ್ತಿ ಜೀವನದ ಸಮಯದಲ್ಲಿ 
ಎಂಥಹ ದಾರುಣ ಪರಿಸ್ಥಿತಿಯಲ್ಲೂ ಜನರ ಆಶಾಬಾವನೆ ನನ್ನನ್ನು ಸದಾ 
ಬೆರಗುಗೊಳಿಸುತ್ತಿತ್ತು. ಬದುಕಿನ ವಾಸ್ತವ ಸ್ಥಿತಿ ಎಷ್ಟೇ ಘೋರವಾಗಿದ್ದರೂ ಭವಿಷ್ಠದ 
ನಿರೀಕ್ಷೆಗಳ ಬಗೆಗಿನ ಪಠ್ನೆ ಗಳಿಗೆ ಅಲ್ಲಿಂದ. ಅಪಾರವಾದ ಧನಾತ್ಮಕ ಉತ್ತರಗಳು ಬರುತ್ತಿದ್ದವು. 
ನನ್ನೊ ಳಗಿನ ವಿಶ್ಲೇಷಕನಿಗೆ ಇದು ಬಹಳ ಕುತೂಹಲಕಾರಿಯಾಗಿರುತ್ತಿತ್ತು ನನ್ನೊಳಗಿನ 
ಹ ಪಾಣಿಗೆ ಇದು ಹತಾಶೆ ಹುಟ್ಟಿಸುತ್ತಿತ್ತು. ಹಿಂದಿರುಗಿ ಸೋಡಿದರೆ ಪ 
ಅಮಾಯಕ ಆಶಾವಾದವು ಎಲ್ಲ ಅಡೆತಡೆಗಳ ನಡುವೆ ಪ್ರಜಾಪ್ರಭುತ್ವವನು 
ಜೀವಂತವಾಗಿರಿಸಿದ್ದ ಜೀವವಾಯುವಾಗಿತ್ತೇ ನೋ ಐನಿಸು ತ್ತದೆ. 3 
೦ದು ಈ ಆಶಾವಾದವೇ ಅಪಾಯಕ್ಕೊಳಗಾಗಿದೆ. ಇತ್ತೀಚಿ 3ನ ಮೂರು 
ಹರಣೆಗಳನ್ನು ನೋಡೋಣ. ಭಾರತದ ಆರ್ಥಿ ಕತೆಯ ವಿಶ್ಲೇಷಣಾ ಸಂಸ್ಥೆಯ 
ವ್ಯಾಸ್‌ ಅವರು, ಮುಂದಿನ ಒಂದು ವರ್ಷ ತಮ್ಮ ಆದಾಯ ಸುದಲ್ಲಿ ಹೆಚಳ 
ಕಾಣುವ ಕುಟುಂಬಗಳ ಪಾಲು, ೨ \ 


ad NN ಸೌಂ mw — ್ರಿ, ನಿ ಎಮ್‌ pe) - 
ಇದೆ ಶೇ.೩ಿ೦%ಕ್ಷೆ ಹೋಲಿಸಿದರೆ, ಈ ವರ್ಷ ಏಪ್ರಿಲ್‌ನಲ್ಲಿ ಅದು ಕೇವಲ ೫% ಮಟಕಿ 
¢ ಶೆ — -f 
(09) 


“ಇಂದಿನ ಭಾರತದಲ್ಲಿ ಭರವಸೆ ಎಂಬುದು ದುರ್ಲಭವಾಗಿರುವ ವಸ್ತು. ಭರವಸೆಯ ನಷ್ಟವು ಮೋದಿ ಸರ್ಕಾರದ ಬಗ್ಗೆ ಸ 
ಆದರೆ ಇದು ವಿರೋಧ ಪಕ್ಷಗಳಿಗೆ ಮತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಕೂಡ ಒಂದು ಸವಾಲು. ಭಾರತಕ್ಕೆ ಬಹಳ ತುರ್ತಾಗಿ ಭರವಸೆ ಬೇಕಾಗಿದೆ” 


-ಯೋಗೇಂದ್ರ ಯಾದವ್‌ 
ವಿಶ್ವಾಸನಷ್ಟದ ಸ್ಪಷ್ಟ ಸೂಚನೆ. 


ಎಫ್‌.ಐ.ಸಿ.ಸಿ ಸಂಸ್ಥೆಯು ನಡೆಸಿದ ವಾಣಿಜ್ಯ ವಿಶ್ವಾಸ ಸಮೀಕ್ಷೆಯು (business con- 
fidence survey) ತನ್ನ ಸೂಚ್ಯಂಕದಲ್ಲಿ ದಿಢೀರ್‌ ಕುಸಿತವನ್ನು ವರದಿ ಮಾಡಿದೆ. ಸಿ 
ವೋಟರ್‌ ಎಂಬ ಸಂಸ್ಥೆ ಸ್ಥೈಯು ನಡೆಸಿದ ಸಮೀಕ್ಷೆಯು, ನಿರಾಶೆಯ ಸ್ಥಿತಿಯಲ್ಲಿರುವ 
೮೦೫% ಭಾರತೀಯರು ಯಾವುದೂ ಸರಿಯಾದ. ದಾರಿಯಲ್ಲಿ ನಡೆಯುತ್ತಿಲ್ಲ ಎಂದು 
ಪ್ರತಿಕ್ರಿಯಿಸಿದ್ದಾರೆ ಎಂದು ಮೋದಿಯವರ ಸರ್ಕಾರದ ಟೀಕಾಕಾರಲ್ಲದ "ಯಶವಂತ 
ದೇಶ್‌ಮುಖ್‌ ಅವರು ಬರೆಯುತ್ತಾರೆ. 

ಇಂದಿನ ಭಾರತದಲ್ಲಿ ಭರವಸೆ ಎಂಬುದು ದುರ್ಲಭವಾಗಿರುವ ವಸ್ತು. ಭರವಸೆಯ 
ನಷ್ಟವು ಮೋದಿ ಸರ್ಕಾರದ ಬಗ್ಗೆ ವಿಶ್ಲಾಸನಷ್ಟದ ಸಷ್ಟ ಸೂಚನೆ. ಆದರೆ ಇದು 
ವಿರೋಧ ಪಕ್ಷಗಳಿಗೆ ಮತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಕೂಡ ಒಂದು ಸವಾಲು. ಭಾರತಕ್ಕೆ 
ಬಹಳ ತುರ್ತಾಗಿ ಭರವಸೆ ಬೇಕಾಗಿದೆ. 

ಭಫರವಸೆದೆ ಹೊಸಪ ಸಿದ್ದಾಂತ ಬೇಹು 

ಇದು ಧನಾತ್ಮಕ ರಾಜಕೀಯ ಸಂದೇಶವನ್ನು ಸೃಷ್ಟಿಸುವ ಸವಾಲಲ್ಲ. ಒಂದು 
ಚತುರ ರಾಜಕೀಯ ಘೋಷಣೆಯನ್ನು ಟಂಕಿಸುವ ಅಥವಾ ಒಂದು ಹೊಸ "ಜುಮ್ಲಾ' 
ಸೃಷ್ಟಿಸುವ ವಿಚಾರವಲ್ಲ. ಭಾರತೀಯರು ಅದನ್ನು ಮೀರಿದ್ದಾರೆ. ಅವರು “ಅಚ್ಚೇ ದಿನ್‌” 
ಘೋಷಣೆಯಲ್ಲಿ ನಂಬಿಕೆ ಇರಿಸಿದ್ದರು, ಈಗ ವಾಸ್ತವವನ್ನು ನೋಡುತ್ತಿದ್ದಾರೆ. ಈಗಲೂ 
ನಂಬಬಹುದಾದ ಭರವಸೆಗಾಗಿ ಹಂಬಲಿಸುತ್ತಿದ್ದಾರೆ. ಆದರೆ ಅದು ನೆಲದ 
ವಾಸ್ತವದೊಂದಿಗೆ ನೇರ ಸಂಬಂಧವಿರುವಂಥದು, ದಾರಿತೋರಿಸುವಂಥದು ಮತ್ತು 
ಜೊತೆಯಾಗಿ ಕರೆದೊಯ್ಯು ವಂಥದೂ ಆಗಿರಬೇಕು. 

ಸಿದ್ಧಾಂತಗಳು ರ ಇದನ್ನೇ. ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲು 
ಅದರಲ್ಲಿ ಬಿನು ತಪ್ಪಾಗಿದೆ ಎಂಬುದನ್ನು. ಪತ್ತೆ ಮಾಡಲು ಮತ್ತು ಬದಲಾವಣೆಯ 
ಬೀಜಗಳನ್ನು ಗುರುತಿಸಲು ಬೇಕಾದ ಸ ಚೌಕಟ್ಟನ್ನು ಸಿದ್ಧಾಂತವು ನೀಡುತ್ತದೆ. 
ಅದು ಸಸ ಯುಟೋಪಿಯವನ್ನು ನಾವು ತಲುಪಲು ಬಯಸುವ ಭವಿಷ್ಯದ ಕಾಲ್ಲನಿಕ 
ಗುರಿಯನ್ನು ನಮಗೆ ನೀಡುತ್ತದೆ. ಮತ್ತು ಅದು ಬದಲಾವಣೆಯ ಮಧ್ಯವರ್ತಿಗಳ ಮತ್ತು 
ಅವರ ಯುಕ್ತಿಗಳ ಮೂಲಕ ವರ್ತಮಾನದಿಂದ ಕಾಲ್ಪನಿಕ ಭವಿಷ್ಯಕ್ಕೆ ದಾರಿಯನ್ನು 
ಗುರುತಿಸುತ್ತದೆ. ೨೧ನೆಯ ಶತಮಾನದಲ್ಲಿ ತಮ್ಮ ಸಿದ್ದಾಂತಗಳನ್ನು ಮುನ್ನೆಲೆಗೆ ತಂದ ರಾಜಕೀಯ 
ವ್ಯವಸ್ಥೆಗಳು ಕುಸಿದ ನಂತರ ಈ ಪದಗಳನ್ನು ಬಳಸುವುದು ಸಮ್ಮತವಾದುದಲ್ಲ. ಆದರೆ 
ನಮನ್ನು ನಾವೇ ವಂಚಿಸಿಕೊಳ್ಳುವುದು ಬೇಡ: ತಮ್ಮನ್ನು ಸಿದ್ಧಾಂತವಿಲ್ಲದವರು "ಎಂದು 
ಕರೆದುಕೊಳ್ಳುವವರೂ ಕೂಡ ಒಂದು ಸಿದ್ದಾಂತದ ಪೂ ಪೂರೈಕೆದಾರರು ಅರಿದರೆ, ಯಥಾಸ್ಥಿತಿವಾದದ 
ಪೂರೈ ದಾರರು ಆಗಿರುತ್ತಾರೆ, ನಮಗೆ” ಅದರ ಅಗತ್ಯವಿಲ್ಲ, ಭಾರತಕ್ಕೆ ನಂಬಿಕೆಯನ್ನು 
ಸ್ಥಾಪಿಸುವ ಚೌಕಟ್ಟನ್ನು ನೀಡುವಂತಹ ಮುಂದಿನದನ್ನು ಮ ಸಿದ್ಧಾಂತದ ಅಗತ್ತವದೆ. 

ಈಗ ಸ ವ ಸಿದ್ದಾಂತದ ನ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ. 
ನಾವು ೧೯ನೆಯ ಶತಮಾನದ ಸಿದ್ದಾಂತಗಳ ಹೆಣಗಳ ಜೊತೆ ೨೧ ನೆಯ ಶತಮಾನದಲ್ಲಿ 
ಬಹಳ ದೀರ್ಪ್ವ ಕಾಲ ಜೀವಿಸಿದ್ದೇವೆ. ಆ ಸಿದ್ಧಾಂತಗಳು ೨೦ನೆಯ ಶತಮಾನದ 
ದ್ವಿತೀಯಾರ್ಧದ ಹೊತ್ತಿಗೇ ಹಳತಾಗಿದ್ದವು. ೨೧ನೆಯ ಶತಮಾನದಲ್ಲಿ ಅವುಗಳಿಗೆ 
ಯಾವುದೇ ಅರ್ಥವಿಲ್ಲ. ಇದು ಬಲಪಂಧೀಯತೆಗೆ ಎಷ್ಟರಮಟ್ಟಿಗೆ ಅನ್ನಯವಾಗುವುದೋ 
ಅಷ್ಟರಮಟ್ಟಿಗೆ ಎಡಪಂಥಕ್ಕೂ ಅನ್ವಯವಾಗುತ್ತದೆ. ಗತಕಾಲದ ಈ ಸಿದ್ದಾಂತಗಳು ಹೊಸ 
ವಾಸ್ತವಗಳ ಚೌಕಾಕಾರದ ಬೆಣೆಗಳನ್ನು ಪೂರ್ವನಿರ್ಮಿತ ಕಾದ ಗುಳಿಗಳೊಳಗೆ 
ಹೊಂದಿಸುವ ಪ್ರಯತ್ನ ಮಾಡುತ್ತವೆ. ಅವು ಹೊಸ ವಿಚಾರಗಳನ್ನು ಹೊಸ ಸಮಸ್ಯೆಗಳನ್ನು 
ಹೊಸ ಶಕ್ತಿಗಳನ್ನು "ಅಳವಡಿಸಿಕೊಳ್ಳಲು ನಿರಾಕರಿಸುತ್ತವೆ. ವಿಭಿನ್ನ ವಿಚಾರಗಳನ್ನು 
ಸಮಗಗೊಳಿಸಿಕೊಳ್ಳುವುದಕ್ಕ ಬದಲು ನಾವು ಗಾಂಧಿ ಸಮಾಜವಾದ ಭಿ ಉದ್ದೀಪಿತ 
ಅಂಬೇಡ್ಕರ್‌ವಾದೀ-ಸ್ತೀವಾದ ಅಥವಾ ಅಪದ್ದವೆನಿಸುವ ಎಡ-ಉದಾರವಾದ ಮು೦ತಾದ 
ಅಸಂಬದ್ದ ಮಿಶ್ರಣದ ತೇಪೆ ಸಿದ್ಧಾಂತಗಳ ಪೊರೆಹೋಗುತ್ತಿದ್ದೇವೆ. ಈ ಸಿದ್ದಾಂತಗಳು 
ಅಥವಾ ಅವುಗಳ ಸಂಯೋಜನೆಗಳು ಭಾರತಕ್ಕೆ ಇಂದು ಬೇಕಾಗಿರುವ ಭರವಸೆಯನ್ನು 


ಸೃಷ್ಟಿಸುವುದಿಲ್ಲ. 
ಸಂಪೂರ್ಣ ಹ್ರಾಂತಆ 
ಜೆ.ಪಿ ಯವರ "ಸಂಪೂರ್ಣ ಕಾಂತಿ'ಯ ಕರೆ ಮುಖ್ಯವಾಗುವುದು ಇಲ್ಲೇ. 


೧ 
ಕಫ He 


ಬಾಲ್ಯದಲ್ಲಿ ಮುಗ್ಗ ರಾಷ್ಟೀಂ ರುವಾದಿಯಾಗಿ 
(೧೧ನೇ ಪುಟಕ್ಕೆ 


೧೯೭೪ ರಲ್ಲಿ ಈ ಕರೆಯನ್ನು ನೀಡುವ ಹೊತ್ತಿಗೆ ಅವರು ತಮ್ಮ ಕಾಲದ 
ಸಿದ್ಧಾಂತಗಳನ್ನು ಹಾದು ಬಂದಿದ್ದರು. 


ಹೊಪ ಮನುಷ್ಯ/ಜುಲೈ /೨೦೨೧ 


ಭಿನ್ನಮತ, ವಾಕ್‌ಸ್ವಾತಂತ್ರದಳ ದಮನ ತುರ್ತುಪಂಸ್ಥಿತಿಯನ್ನು ನೆನಪಿಸುತ್ತದೆ: ನ್ಯಾ.ದೀಪಕ್‌ ದುಪ್ತಾ 


ಕಾನೂನುಬಾಹಿರ ಕೃತ್ಯ ತಡೆ ಕಾಯ್ದೆ(UAPಸಿ)ಯ ಅಡಿಯಲ್ಲಿ ಬಂಧಿತರಾಗಿದ್ದ, 
ದೇವಾಂಗನಾ ಕಾಲಿತಾ, ನತಾಶಾ ನರ್ವಾಲ್‌ ಮತ್ತು ಆಸಿಫ್‌ ಇಕ್ಸಾಲ್‌ ತನ್ಹಾ ಎಂಬ 
ಮೂವರು ವಿದ್ಯಾರ್ಥಿ ಹೋರಾಟಗಾರರಿಗೆ ಜಾಮೀನು ನೀಡಿ ದೆಹಲಿಯ 
ಉಚ್ಚನ್ಯಾಯಾಲಯವು ನೀಡಿರುವ ತೀರ್ಪಿನ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ... 

ತುಂಬ ಆಸಕ್ತಿದಾಯಕವಾದ ಈ ತೀರ್ಪನ್ನು ವಿವರವಾಗಿ ಓದಿದ್ದೇನೆ. ಇದು ಇಂದಿನ 
ಸಂದರ್ಭದಲ್ಲಿ ನಿರ್ಣಾಯಕ ಸ್ವರೂಪದ್ದಾಗಿದ್ದು ಹೆಚ್ಚಿನ ಕಾನೂನು ಕೌಶಲ್ಯದಿಂದ 
ರಚಿಸಲಾಗಿರುವ ತೀರ್ಪು ಕೂಡಾ ಆಗಿದೆ. ಈ ಹಿಂದೆ ಎತ್ತಲಾಗಿದ್ದ ಪ್ರಶ್ನೆಗಳನ್ನೂ 
ಉತ್ತರಿಸಿದೆ. ಶಿಕ್ಷೆಯು ಹೆಚ್ಚೆಚ್ಚು ಕಠಿಣವಾದಂತೆ, ಕಾನೂನು ಹೆಚ್ಚೆಚ್ಚು ಬಿಗಿಯಾದಂತೆ, 
ಪ್ರಕರಣಗಳನ್ನು ನ್ಯಾಯಾಲಯವು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗುತ್ತದೆ 
ಎಂದಿರುವುದು ಸರಿಯಾಗಿದೆ. ಪೊಲೀಸರು ಅಥವಾ ಯಾವುದೇ ಪರಿಶೀಲನಾ ಮಂಡಳಿ 
ಒಂದು ಪ್ರಕರಣವನ್ನು ಯುಎಪಿಎ ಅಡಿಯಲ್ಲಿ ದಾಖಲಿಸಲರ್ಹ ಎಂದ ಮಾತ್ರಕ್ಕೇ 
ಜಾಮೀನು ನಿರಾಕರಿಸಬೇಕೆಂದೇನಿಲ್ಲ ಎಂಬುದನ್ನು ಕೂಡಾ ಹೇಳಿದೆ. ಮೇಲ್ನೋಟಕ್ಕೇ 
ಸಷ್ಟವಾಗುವ ಸಾಕ್ಟ್ಯಾಧಾರದ ಮೇಲೆ ಅಪರಾಧ ನಡೆದಿದೆಯೋ ಇಲ್ಲವೋ ಎಂಬುದನ್ನು 
ಈ ಪ್ರಕರಣದಲ್ಲಿ ಸರಿಯಾಗಿ ಪರಿಶೀಲಿಸಿಲ್ಲ ಎಂಬುದನ್ನೂ ದಾಖಲಿಸಿದೆ. ಇತ್ತೀಚಿನ 
ವರ್ಷಗಳಲ್ಲಿ ನಾವು ಕಂಡ ತೀರ್ಪುಗಳ ಹಿನ್ನೆಲೆಯಲ್ಲಿ, ಈ ತೀರ್ಪು ಒಂದು ರೀತಿ 
ಹೊಸಗಾಳಿ ಬೀಸಿದಂತಿದೆ. ಅಭಿವ್ಯಕ್ತಿ ಸ್ವಾತಂತ್ಯ ಮತ್ತು ಬಂಧನಗಳ ನಡುವೆ ಇರಬೇಕಾದ 
ಒಂದು ಸಮತೋಲನದ ಬಗ್ಗೆ ಮಾತನಾಡಿರುವುದು ಬಹಳ ಮುಖ್ಯ ಅಂಶ. 
ನ್ಯಾಯಮೂರ್ತಿಗಳಾದ ಜ.ಸಿದ್ದಾರ್ಥ್‌ ಮೃದುಲ್‌ ಮತ್ತು .ಅನೂಪ್‌ ಜೆ ಭಂಭಾನಿ ಅವರು 
ಈ ತೀರ್ಪಿನಲ್ಲಿ ಬರೆದಿರುವ ಕೆಲ ಸಾಲುಗಳನ್ನು ಓದುತ್ತೇನೆ: "ಭಿನ್ನಮತವನ್ನು ದಮನಿಸುವ 
ಕಾತರದಲ್ಲಿ ಪ್ರಭುತ್ನವು, ಪ್ರತಿಭಟನೆಯ ಹಕ್ಕು ಮತ್ತು ಭಯೋತ್ಪಾದನಾ ಚಟುವಟಿಕೆಯ 
ನಡುವಣ ಗೆರೆಯನ್ನು ಮಸುಕಾಗಿಸಿದೆ. ಈ ಮನಸ್ಥಿತಿಯನ್ನೇ ಸ್ಥಾಯಿಗೊಳಿಸಿದರೆ 
ಪ್ರಜಾಪ್ರಭುತ್ನಕ್ಕದು ದುರ್ದಿನವೇ ಸರಿ'. ಈ ಬಗ್ಗೆ ಏನು ಹೇಳುವಿರಿ? 

ಇದು ಬಹಳ ಸತ್ಯವಾದ ಮಾತು. ಏನು ಹೇಳಬೇಕೋ ಅದನ್ನು ಬಹಳ ಸೂಕ್ಷ್ಮವಾಗಿ 
ಸ್ಪಷ್ಟವಾಗಿ ಹೇಳಿದ್ದಾರೆ. ಜನರು ಪ್ರತಿಭಟಿಸುತ್ತಾರೆ. ಪ್ರಜಾಪ್ರಭುತ್ವದ ಜೀವಾಳವೇ ಅದು. 
ಎಲ್ಲರಿಗೂ ಸರ್ಕಾರವನ್ನು ಟೀಕಿಸುವ ಹಕ್ಕು ಇದೆ. ಸರ್ಕಾರದ ನೀತಿಗಳನ್ನು ಟೀಕಿಸಿದ 
ಮಾತ್ರಕ್ಕೆ ಯಾರೂ ದೇಶದ್ರೋಹಿಗಳಾಗುವುದಿಲ್ಲ. ಈ ಪ್ರಕರಣದಲ್ಲಿ ಆರೋಪಪಟ್ಟಿಯೇ 
19.000 ಪುಟಗಳಷ್ಪಿದೆ! ಇದರ ಜೊತೆಗೆ 740 ಸಾಕ್ಷಿಗಳ ಪಟ್ಟಿ ಇದೆ. ಅಂದರೆ, ಇನ್ನು 
ಕನಿಷ್ಠ ಹತ್ತು ಹದಿನೈದು ವರ್ಷ ತೀರ್ಪು ಬರುವುದಿಲ್ಲ ಎಂಬುದು ಸಷ್ಟವಾಯಿತು... 
ತೀರ್ಪು ಬರುವವರೆಗೆ ಇವರುಗಳನ್ನು ಸೆರೆಮನೆಯಲ್ಲಿರಿಸುವುದು ಎಷ್ಟು ಸರಿ? 
ತ್ವರಿತಗತಿಯಲ್ಲಿ ವಿಚಾರಣೆ ನಡೆದು ತೀರ್ಪು ಪಡೆದುಕೊಳ್ಳುವುದು ವಿಚಾರಣಾಧೀನ 
ಕೈದಿಗಿರುವ ಹಕ್ಕು. ಅದನ್ನು ಅವರಿಗೆ ಖಾತ್ರಿಪಡಿಸದಿದ್ದರೆ, ಅವರಿಗೆ ಜಾಮೀನಿನ ಮೇಲೆ 
ಬಿಡುಗಡೆ ಪಡೆಯುವ ಅರ್ಹತೆ ಇದೆ. ಇಂದು ನಮ್ಮ ದೇಶದಲ್ಲಿ ಜೈಲಿನಲ್ಲಿರುವ ಶೇ. 
70-80 ರಷ್ಟು ಜನ ವಿಚಾರಣಾಧೀನ ಕೈದಿಗಳು. ಅವರೆಲ್ಲ ತಪ್ಪಿತಸ್ಥರಲ್ಲದಿರಬಹುದು. 
ಅವರಲ್ಲಿ ಹಲವರು ನಿರಪರಾಧಿಗಳು. ಅಂಥವರು ಮೂರ್ನಾಲ್ಕು ವರ್ಷಗಳ ನಂತರ 
ಬಿಡುಗಡೆಗೊಂಡರೆ, ಅವರು ಕಳೆದುಕೊಂಡ ಜೀವನವನ್ನು ಅವರಿಗೆ ಮತ್ತೆ ಯಾರು 
ತಂದುಕೊಡುವವರು? ಈ ವಿದ್ಯಾರ್ಥಿಗಳೂ ಕೂಡ ಐದಾರು ವರ್ಷಗಳ ನಂತರ ತಪ್ಪಿತಸ್ಥರಲ್ಲ 
ಎಂದು ಬಿಡುಗಡೆಯಾದರೆ, ಕಳೆದು ಹೋದ ಅವರ ಬದುಕನ್ನು ಹೇಗೆ ಮರಳಿಪಡೆಯುವರು? 
ತೀರ್ಪಿನಲ್ಲಿ "ಒಂದು ವಿದ್ಯಾರ್ಥಿ ಸಮೂಹದ ಪ್ರತಿಭಟನೆಯನ್ನು ತಡೆದುಕೊಳ್ಳುವಷ್ಟು ಈ 
ದೇಶದ ಪ್ರಜಾಪ್ರಭುತ್ವದ ಭುಜಗಳು ಇನ್ನೂ ಬಲಶಾಲಿಯಾಗಿವೆ ಮತ್ತು ಯಾವಾಗಲೂ 
ಬಲಶಾಲಿಯಾಗಿ ಇರಬೇಕು” ಎಂದಿರುವ ಭಾಗ ನನಗೆ ತುಂಬಾ ಇಷ್ಟವಾಯಿತು. 
ಪ್ರತಿಭಟನಾಕಾರರ ಮೇಲೆ ಯುಎಪಿಎಯಂತಹ ಗಂಭೀರ ಭಯೋತ್ಪಾದನೆಯ 
ಕಾಯಿದೆಯನ್ನು ಬಳಸುವ ಪ್ರಭುತ್ವದ ಪ್ರವೃತ್ತಿಯನ್ನು ಹೇಗೆ ಅರ್ಥೈಸುತ್ತೀರಿ? 

ಯುಎಪಿಎ ಮಾತ್ರವಲ್ಲ, ರಾಜದ್ರೋಹ, ೧೫೩ಎ, ಮುಂತಾದ ಗಂಭೀರ 
ಆರೋಪಗಳನ್ನು ಕೂಡಾ ಸಿಕ್ಕಸಿಕ್ಕಲ್ಲೆಲ್ಲ ದಾಖಲಾಗಿಸುತ್ತಿದೆ. ಈ ಪ್ರವೃತ್ತಿಯು ಇಂದಿನ 


ಸಿಎಎ ಹಂಬಂಧದ ದೆಹ ಗಲಫೆಗಆ ಆರೋಪಿಗಟಿಂದು, ಹಾಮೀನಿಣೆ ಅವಕಾಶವೇ ಇಲ್ಲವೆಂದು ಹೆೇಆಟಲಾದ ಕಾನೂನುಬಾಹಿರ 
ಹಟುವಟುಕೆಗಟ ತಡೆ ಕಾಯ್ದೆ(ಯುಎಪಿಎ)ಯಡ ದೆಹಅ ಪೊಳೀಸಲಿಂದ ಬಂಧಿಸಲ್ಪಟ್ಟು ವಿಜಾರಣೆ ಇಲ್ಲದೆ ಒಂದು ವರ್ಷದಿಂದ 
ಹೆರೆಮನೆಯಲ್ಲದ್ದ ಮೂವರು ವಿದ್ಯಾರ್ಥಿಗಜಣೆ ಜಾಮೀನು ನೀಡಿ ಅವರನ್ನು ಜಡುಗಡೆ ಮಾಡಿ ದೆಹಂಯ ಶ್ರೇಷ್ಠ ನ್ಯಾಯಾಲಯ ನೀಡಿರುವ 
ತೀರ್ಮ ಇಂದಿನ ಪಂದರRದಲ್ಲ ಒಂದು ಐತಹಾಸಿಕ ತೀರ್ಪು ಎಂದು ಹೇಆಲಾಂಿದೆ. ಈ ಅೀರ್ಪಿದೆ 
ದೇಶದ ಸರ್ವೋಚ್ಛ ನ್ಯಾಯಾಲಯ ಇದರ ಪೂರ್ಣ ಏಪಾರಣೆಯನ್ನು ನಡೆಸಖೇಹಾಗಿದ್ದರೂ ನ್ಯಾಯಾಂಗದ ಅಂಗಳದಣ್ಲ ಈ ಬದ್ದೆ 


ಈುತೂಹಲಕಾಲಿ ಹರ್ಜೆ ನಡೆದಿದೆ. ಈ ಹಿನ್ನೆಲೆಯಲ್ಲ ದ ಪ್ರಿಂಟ್‌ ವಾರ್ತಾ ವೇಲಿಕೆಯ ಜ್ಯೋತ ಮಲ್ಲೊತ್ರಾ, ಸರ್ವೋಜ್ಞ ನ್ಯಾಯಾಲಯದ 
ನಿವೃತ್ತ ನ್ಯಾಯಮೂರ್ತಿ ವೀಪಹ್‌ ಗುಪ್ತಾ ಅವರನ್ನು ಮಾತನಾಡಿಸಿದ್ದಾರೆ. ಈ ಮಾತುಕತೆಯ ಸಂಕ್ಷಿಪ್ತ ರೂಪ ಇಲ್ಲದೆ-ಸಂ 


ನೀಡಲು ನಿರಾಹಲಿಸಿರುವ 


ಸರ್ಕಾರದ್ದು ಮಾತ್ರವಲ್ಲ. ಅಧಿಕಾರದಲ್ಲಿದ್ದ ಎಲ್ಲ ಪಕ್ಷಗಳೂ ಈ ಕಾಯ್ದೆಗಳನ್ನು 
ಪ್ರತೀಕಾರಕ್ಕಾಗಿ ದುರ್ಬಳಕೆ ಮಾಡಿಕೊಂಡಿವೆ. ಸದರಿ ಸರ್ಕಾರವು ಹೆಚ್ಚು ದುರ್ಬಳಕೆ 
ವರಾಡಿರಬಹುದಷ್ಟೇ. ಇಂದಿರಾ ಗಾಂದಿಂಶುವರ ಮತ್ತು 2008ರಲ್ಲಿ 
ಮನಮೋಹನಸಿಂಗ್‌ರ ಕಾಲದಲ್ಲಿಯೇ ಈ ಕಾಯ್ದೆಗಳಿಗೆ ಬಹಳಷ್ಟು ಕಠಿಣವಾದ 
ತಿದ್ದುಪಡಿಗಳನ್ನು ತಂದಿರುವುದು. ಅಧಿಕಾರದಲ್ಲಿರುವವರನ್ನು ನೋಡಿದಾಗ, "ಅಧಿಕಾರವು 
ಭ್ರಷ್ಟರನ್ನಾಗಿಸುತ್ತದೆ ಮತ್ತು ಸಂಪೂರ್ಣ ಅಧಿಕಾರವು ಸಂಪೂರ್ಣವಾಗಿ 
ಭ್ರಷ್ಟರನ್ನಾಗಿಸುತ್ತದೆ' ಎನ್ನುವ ಮಾತು ನನಗೆ ನೆನಪಾಗುತ್ತದೆ. ಕಳೆದ ನಾಲ್ಕೈದು 
ವರ್ಷಗಳಲ್ಲಿ ಈ ಪವೃತ್ತ ಹೆಚ್ಚಾಗಿದೆ. ಅದು ಸಿಎಎ ವಿರೋಧಿ ಪ್ರತಿಭಟನೆಯಾಗಿರಬಹುದು, 
ರೈತರ ಪ್ರತಿಭಟನೆಯಾಗಿರಬಹುದು, ಅವರನ್ನು ದೇಶದ್ರೋಹಿ ಅನ್ನುವುದು ಬಹಳ 
ಬಹಳ ತಪ್ಪು. ಇದು ಬೆಂಕಿಯೊಂದಿಗೆ ಆಟ ಆಡಿದಂತೆ. ಸಾಮಾನ್ಯ ಜನರನ್ನು 
ದೇಶದ್ರೋಹಿಗಳೆಂದು ಕರೆದರೆ, ನೀವು ಅವರನ್ನು ನಿಜವಾಗಿಯೂ ದೇಶದ್ರೋಹಿಗಳಾಗುವ 
ಅಂಚಿನತ್ತ ತಳ್ಳುತ್ತಿದ್ದೀರಿ ಎಂದರ್ಥ. 
ರಾಜದ್ರೋಹದ ಆರೋಪ ಹೊರಿಸುವುದರ ಕುರಿತು ಎನು ಹೇಳುವಿರಿ? 
ವ್ಯಂಗ್ಯೃಚಿತ್ರಕಾರರೊಬ್ಬರ ಮತ್ತು ಪತ್ರಕರ್ತರಾದ ವಿನೋದ್‌ ದುವಾ ಅವರ ಮೇಲಿನ 
ಪ್ರಕರಣಗಳ ಹಿನ್ನೆಲೆಯಲ್ಲಿ... 

ರಾಜದ್ರೋಹವೆಂಬುದು ಕಾನೂನು ಪುಸ್ತಕಗಳಲ್ಲಿರಬಾರದು ಎನ್ನುವುದು ನನ್ನ ಸಷ್ಟ 
ಅಭಿಪ್ರಾಯ. ಹಿಂಸೆಗೆ ಪಚೋದಿಸಿದರೆ ಮತ್ತು ಗಂಭೀರವಾಗಿ ಸಾರ್ವಜನಿಕ ಸುವ್ಯವಸ್ಥೆಗೆ 
ಭಂಗ ತರುವ ಪ್ರಕರಣಗಳಲ್ಲಿ ಮಾತ್ರ ಇದನ್ನು ಅನ್ನಯಿಸಬೇಕೇ ಹೊರತು ಸರ್ಕಾರವನ್ನು 
ಟೀಕಿಸಿದ ಮಾತ್ರಕ್ಕೇ ಅಲ್ಲ. ರಾಜದ್ರೋಹವೆಂಬುದು (ಐಪಿಸಿ ಸೆಕ್ಷನ್‌ ೧೨೪ಎ) 
ವಸಾಹತುಶಾಹಿ ಕಾಲದ ಕಾನೂನು. ಮಹಾತ್ಮಾ ಗಾಂಧಿ ಮತ್ತು ತಿಲಕರ ಮೇಲೆ ಈ 
ಆರೋಪಗಳನ್ನು ಹೊರಿಸಲಾಗಿತ್ತು. ಸ್ಟಾತಂತ್ಯ ಬಂದ ನಂತರ ಮೊಟ್ಟಮೊದಲು ಈ 
ಕಾನೂನು ರದ್ದಾಗಬೇಕಿತ್ತು ಎಂಬುದು ನನ್ನ ಅಭಿಪ್ರಾಯ. ಹಾಗಾಗಲಿಲ್ಲ. ಅಧಿಕಾರದಲ್ಲಿರುವ 
ಸರಕಾರವನ್ನು ಟೀಕೆ ಮಾಡುವವರನ್ನು ಹೆದರಿಸುವ ಅವಕಾಶವನ್ನು ಯಾವ ಸರ್ಕಾರವೂ 
ಬಿಟ್ಟುಕೊಡುವುದಿಲ್ಲ. ೧೯೭೪-೭೫ರಲ್ಲಿ, ಇಂದಿರಾಗಾಂಧಿಯವರು ಪ್ರಧಾನಿಗಳಾಗಿದ್ದಾಗ, 
ಇದನ್ನು ಅನೌಪಚಾರಿಕ (ಕಾಗೈಸಬಲ್‌ ಅಫೆನ್ಸ್‌) ಆರೋಪವನ್ನಾಗಿ ಮಾಡಲಾಯಿತು. 
ಇದೇ ಬಹಳ ಕೆಟ್ಟದಾಯಿತು. ಆ ಮೊದಲು ರಾಜದ್ರೋಹದ ಪ್ರಕರಣವನ್ನು ಒಬ್ಬ 
ಪೊಲೀಸ್‌ ಅಧಿಕಾರಿಯ ದೂರಿನ ಮೇಲೆ ಮಾತ್ರ ದಾಖಲಿಸಲು ಸಾಧ್ಯವಿತ್ತು. ಈಗ 
ಯಾರು ಬೇಕಾದರೂ ಯಾರ ಮೇಲಾದರೂ ಪ್ರಕರಣ ದಾಖಲಿಸಬಹುದು. ಹೀಗಾಗಿಯೇ 
ಹಿಮಾಚಲದ ಒಂದು ಮೂಲೆಯಲ್ಲಿರುವ ಶ್ಯಾಮ್‌ ಎಂಬ ಒಬ್ಬರು ವಿನೋದ್‌ 
ದುವಾ ಮೇಲೆ ಪ್ರಕರಣ ದಾಖಲಿಸಿದ್ದು. ಅವರೇನೋ ಸರ್ವೋಚ್ಛ ನ್ಯಾಯಾಲಯದ 
ತನಕ ಹೋಗಬಲ್ಲವರಾಗಿದ್ದರು. ಆದರೆ ಬೇರೆ ಪತ್ರಕರ್ತರಿಗೆ ಉಚ್ಚನ್ಯಾಯಾಲಯಕ್ಕೆ 
ಹೋಗಲೂ ಸಾಧ್ಯವಾಗದೇ ಸ್ಥಲ್ಲಕಾಲ ಬಂಧನದಲ್ಲೇ ಇರಬೇಕಾದ ಪರಿಸ್ಥಿತಿ ಎದುರಾದರೆ, 
ಏನೆನ್ನಿಸುತ್ತೆ? ಶಿಕ್ಷೆಯ ಭಯ ಅತ್ತ ಇರಲಿ, ಬಂಧನದ ಭಯವೇ ನಡುಕ 
ಹುಟ್ಟಿಸುವಂತಹದು. ನಾನು ಹೇಳುವುದೇನೆಂದರೆ, ಈ ಸೆಕ್ಷನ್‌ ಪೂರ್ಣ ರದ್ದಾಗದಿದ್ದರೂ 
ಕೊನೇಪಕ್ಷ ಅದು ಔಪಚಾರಿಕ(ನಾನ್‌-ಕಾಗ್ನೈಸಬಲ್‌)ವಾಗಿಸುವ ತಿದ್ದುಪಡಿ ಮಾಡಬೇಕು. 
ರಾಜದ್ರೋಹದ ಪ್ರಕರಣಗಳಲ್ಲಿ ಶೇ. ೩ರಷ್ಟು ಮಂದಿ ಮಾತ್ರ ಶಿಕೆಗೊಳಗಾಗುತ್ತಾರೆ 
ಎಂದು ಕೇಳಿರುವೆ. ಅಂದರೆ ಉಳಿದ ಶ್ರ೯೭ರಷ್ಟು ಆರೋಪಿಗಳು 
ಬಿಡುಗಡೆಯಾಗುತಿದಾರೆ ಎಂದಾಯಿತು. ಅಂದರೆ ಪ್ರಕರಣಗಳ ದಾಖಲೆಯ ಹಂತದಲ್ಲೇ 
ಏನೋ ಸಮಸ್ಯೆ ಇದೆ ಎಂದೇ ಅರ್ಥ. ಸರ್ಕಾರಕ್ಕೆ ಸರಿಯಾದ ಸಲಹೆ ನೀಡುವುದು 
ಒಬ್ಬ ಒಳ್ಳಯ ಸರ್ಕಾರೀ ವಕೀಲನ ಕರ್ತವ್ಯ ರಾಜದ್ರೋಹದ ಪ್ರಕರಣಗಳಲ್ಲಿ ಶಿಕ್ಷೆಯಾಗುವ 
ಪಮಾಣ ಶೇಕಡಾ ೨೦ ಕ್ಕಿಂತ ಕಡಿಮೆ ಇದ್ದರೆ ಮತ್ತು ಶೇ. ೭೫-ಲ೦ರಷ್ಟು ನಿರಪರಾಧಿಗಳು 
ವಿಚಾರಣಾಧೀನ ಕೈದಿಗಳಾಗಿ ಜೈಲಿನಲ್ಲಿದ್ದರೆ. ಇದು ಅತ್ಯಂತ ವಿಷಾದನೀಯ ಪರಿಸ್ಥಿತಿ. 
ತುರ್ತುಪರಿಸ್ಥಿತಿಯ ಹೊಸ್ತಿಲಲ್ಲಿ ಈ ತಿದ್ದುಪಡಿಯಾಗಿರುವುದು ಭಿನ್ನಾಭಿಪ್ರಾಯವನ್ನು, 

(೧೧ನೇ ಪುಟಕ್ಕೆ 


ಹೊಸ ಮನುಷ್ಯ/ ಜುಲೈ ೨೦೨೧ 


ಇನ್ನು ಈ ಅಭವೃ್ಲಿ ಹಾಹು': ಮುಂದುವರೆದ ಚರ್ಚೆ 


ಕಳೆದ ಸಂಚಿಕೆಯಲ್ಲಿನ ಈ ವಿಷಯ 


0 ಕರತ ಚರ್ಚಿ ಕನಿಷ್ಠ ನಮ್ಮ ಪತ್ರಿಕೆಯ 
ಓದುಗ ಸಮೂಹದಲ್ಲಾದರೂ ಒಂದು 


ಅಂಕಣದಲ್ಲಿನ 
ಭಿಪ್ರಾಯಗಳು ಇದಕ್ಕೆ ಸಾಕ್ಷಿ ಯಂತಿವೆ. 
ಸಂಚಿಕ ಸಿದ್ಧಗೊಳ್ಳುತ್ತಿರುವ ಸಮಯದಲ್ಲೂ ಸಣ್ಣ ಪುಟ್ಟ ಪ್ರ ಪ್ರತಿಕ್ರಿಯೆಗಳೂ, 'ಪ ತ್ರಗಳೂ 
ನ ಅನೇಕರು ಈ ; ಚರ್ಚೆಯನ್ನು ತಮ್ಮ ಬ್ಲಾಗ್‌ಗಳಲ್ಲಿ ಮತ್ತು ಫೇಸ್‌ಬುಕ್‌ಗಳಲ್ಲೂ 
ಹಂಚಿಕೊಂಡು ಹೆಚ್ಚಿನ ಚರ್ಚೆಗೆ ಮಾಡಿಕೊಟ್ಟಿದ್ದಾರೆ. 
ನಾವು ಈ ಚರ್ಚೆಯನ್ನು ಮುಂದಿಡಲು ಯೋಚಿಸಿದಾಗ ಇದನ್ನು "ಪ್ರಗತಿ ವಿರೋಧಿ” 
ನಡೆಯೆಂದು ತಿರಸ್ಕರಿಸಬಹುದೆಂಬ ನಮ್ಮ ಅನುಮಾನ ಸುಳ್ಳಾಗಿ ಈ 
ವಿಷಯ ಈಗಾಗಲೇ ಹಲವರ ಮನಸನ್ನು ಕಾಡಿದ್ದು, ಕೆಲವರು ಈಗಾಗಲೇ ತಮ್ಮ 
ಮಿತಿಗಳಲ್ಲಿ ಅದನ್ನು ಜಾರಿಗೆ ತರುತ್ತಿರುವುದೂ ಈ ಚರ್ಚೆಯಿಂದ ಗೊತ್ತಾಗಿದೆ. ಈಗ 
ಅಗತ್ಯವಾಗಿರುವುದು ಈ ಕುರಿತು ಕನಿಷ್ಠ ಸಮಾನ ಮನಸ್ಕರ ನಡುವೆ ಸಮನ್ಸಯದ 
ನಸ ಇದನ್ನೊಂದು ವ್ಯವಸ್ಥಿತ ಮತ್ತು ವ್ಯಾಪಕ ಕಾರ್ಯಕ್ರಮವನ್ನಾಗಿ ಮಾಡುವುದು. 
ಅದೇನೇ ಅರಲಿ, ರ ತರಿದೊಡ್ಡಿರುವ 'ಮಹಾವಿಷತ್ತು ಜಗತ್ತಿನ ಹಲವೆಡೆ ಇಂತಹ 
ಆಲೋಚನೆಗೆ ಕಾರಣವಾಗಿದ್ದರೂ, ಸರ್ಕಾರದ ಮಟ್ಟದಲ್ಲಿ ಇಂತಹ ಆಲೋಚನೆಯ 
ಸುಳಿವೂ ಕಾಣದಿರುವುದು ದುರದೃಷ್ಟಕರವಾದರೂ ಆಶ್ಚರ್ಯದ ಸಂಗತಿಯೇನಲ್ಲ. 
ಏಕೆಂದರೆ, ಜಗತ್ತಿನ ಇಂದಿನ ಬಹುತೇಕ ಸರ್ಕಾರಗಳು ನಿಂತಿರುವುದೇ ಅಭಿವೃದ್ಧಿ ಎಂಬ 
ದಂಧೆಯನ್ನು ಅವಲಂಬಿಸಿಯೇ ಅಲ್ಲವೆ? 
ಹಾಗಾಗಿ ಈ ಸಂಬಂಧ ವೈಯಕ್ತಿಕ ನೆಲೆಯಲ್ಲಿ ಎಷ್ಟೇ ಪ್ರಯತ್ನಗಳು ನಡೆದಿದ್ದರೂ 
ಸರ್ಕಾರಗಳಿಗೆ ಚುರುಕು ಮುಟ್ಟಿಸುವ ಮೂಲಕ ಮಾತ್ರ ಇದನ್ನು ಸಾಧಿಸಬಹುದು ಎಂದು 
ಭಾವಿಸಿ ನಾನು ಇತ್ತೀಚೆಗೆ ನಮ್ಮ ಮನೆಗೆ ಬಂದಿದ್ದ ಕೆಲ ಆಸಕ್ತ ರಾಜಕೀಯ 
ವ್ಯಕ್ತಿಗಳೊಂದಿಗೇ ಈ ಪ್ರಸ್ತಾಪ ಮಾಡಿದೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವ ಕೆ.ಎಸ್‌. 
ಈಶ್ನರಪ್ಪನವರು ಶಿವಮೊಗ್ಗದವರಾದ್ದರಿಂದ ಕರ್ನಾಟಕ ಪಂಚಾಯಿತ್‌ ರಾಜ್‌ ಪರಿಷತ್ತಿನ 
ಸಭೆಯೊಂದು ಕೆಲ ದಿನಗಳ ಹಿಂದೆ ಈ ಊರಿನಲ್ಲಿ ಆಯೋಜಿತವಾಗಿದ್ದು ಇದರಲ್ಲಿ 
ಭಾಗವಹಿಸಲು ಈ ಪರಿಷತ್ತಿನ ಕಾರ್ಯಾಧ್ಯಕ್ಷ ರಾದ ಮಾಜಿ ಸಂಸದ ಸಿ. ನಾರಾಯಣಸ್ವಾಮಿ 
ಮತ್ತು ಪರಿಷತ್ತಿನ ಇತರ ಪದಾಧಿಕಾರಿಗಳಾದ ಡಿ.ಆರ್‌. ಪಾಟೀಲ್‌, ಪ್ರಮೋದ್‌ ಹೆಗಡೆ, 
ವಿ.ಎಂ. ಘೋರ್ಪಡೆ, ಏಕನಾಥ್‌, ಕಾಡಶೆಟ್ಟಿಹಳ್ಳಿ ಸತೀಶ್‌ ಬಂದಿದ್ದರು. ಇವರೆಲ್ಲ 
ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ, ಪಂಚಾತ್‌ರಾಜ್‌ಗಾಗಿ ಕೆಲಸ ಮಾಡುತ್ತಿರುವವರೇ. 
ಇವರನ್ನೆಲ್ಲ ಈ ಸಭೆಗೆ ಗಾಂಧಿ ಭವನದ ಪ್ರತಿನಿಧಿಯಾಗಿ ಬಂದಿದ್ದ ಗೆಳೆಯ ಜಿ.ಬಿ. ಶಿವರಾಜು 


ನನ್ನ ಮನೆಗೆ ಕರೆ ತಂದಿದ್ದರು. ಅವರೆಲ್ಲ ನನ್ನ "ಗಾಂಧಿ ಕಥನ' ಒದಿದ್ದವರೇ ಆಗಿದ್ದು 


ನನ್ನನ್ನು ಕಾಣುವ ಆಸಕ್ತಿ ತೋರಿದರಂತೆ. ಹಾಗೆ ನೋಡಿದರೆ ಆರ್‌. ಪಾಟೀಲರು ಈ 
ಪುಸ್ತಕದ ಸಾವಿರಾರು ಪ್ರತಿಗಳ ಮಾರಾಟದ ವ್ಯವಸ್ಥೆ ಮಾಡಿ ಅದರ 


ಮಹಾಹೋಷಕರಾಗಿರುವವರಲ್ಲವೆ? 

ಗ್ರಾಮ ಪಂಚಾಯ್ತಿಗಳನ್ನು ಬಲಪಡಿಸಲು ಕಾನೂನಿನಲ್ಲಿ ಮಾಡಬೇಕಾದ ತಿದ್ದುಪಡಿಗಳ 
ಬಗ್ಗೆ ಚರ್ಚಿಸಲು ಬಂದಿದ್ದ ಇವರಿಗೆ ನಾನು ಹೇಳಿದ್ದಿಷ್ಟು: ಗ್ರಾಮಗಳನ್ನು ನಗರಗಳನ್ನಾಗಿ 
ಮಾಡುತ್ತಿರುವ ಸದ್ಯದ ಅಭಿವೃದ್ಧಿ ನೀತಿಯನ್ನು ಪರಿಷ್ಕರಿಸದೆ es ಕಾನೂನು 
ತಿದ್ದುಪ ಪಡಿಗಳಿಂದ ಪ್ರೋೀಜನವಿರಲಾರದು. ಇದು ಕರೋನಾ ಪೀಡಿತ ನಗರದ 
ಜನ ಹಳ್ಳಿಗಳತ್ತ ಓಡಿಬಂದು ಅಲ್ಲೂ ಸೋಂಕು ಹರಡಲು ಕಾರಣವಾಗುವ ರೋಗದ 
ಚಕ್ರವ್ಯೂಹ ರಚನೆ ಮಾಡಿದಂತಾಗುತ್ತದಷ್ಟೆ. ಬದಲಿಗೆ ಕರೋನಾದಂತಹ ನಾಗರೀಕತೆಯ 
ರೋಗಗಳ ಮೂಲಕ್ಕೇ ಕೈ ಹಾಕುವ ವ್ಯವಸ್ಥಿತ ಕಾರ್ಯಕ್ರಮ ಅಥವಾ ಅಭಿಯಾನಗಳಿಗೆ 
ಕಾನೂನು ಮಾಡಿ. ಹ ಮನೆಗೊಂದು ಬೈಸಿಕಲ್‌' ಕಾರ್ಯಕ್ರಮ ಶುರು ಮಾಡಿ 
ವಾಹನ ದಟ್ಟಣೆ ಕಡಿಮೆ ಮಾಡುವ, ಜನರಲ್ಲಿ ಕನಿಷ್ಠ ದೊರಗಳೆನ್ನಾ ದರೂ ನಡೆದು ಕ್ರಮಿಸುವ, 
ಸಣ್ಣ ಊರುಗಳಲ್ಲಾದರೂ ಶಾಲಾ ಕಾಲೇಜುಗಳಿಗೆ ಮತ್ತು ಕಛೇರಿ-ಕಾರ್ಯಾನೆಗಳೆಗೆ ಹೋಗಲು 
ಸೈಕಲನ್ನೇ ಬಳಸುವ, ಜನ ಪ್ರತಿನಿಧಿಗಳೂ, ಸಚಿವರೂ ದೂರದ ಪ್ರಯಾಣಗಳಿಗಾಗಿ 
ಸಾಮೂಹಿಕ ವಾಹನಗಳನ್ನೇ ಬಳಸುವ, ನಗರ ಸಂಚಾರಿ ವಾಹನಗಳಲ್ಲಿನ ಹವಾ ನಿಯಂತ್ರಣ 
ವ್ಯವಸ್ಥೆಯನ್ನು ನಿಲ್ಲಿಸಿ, ಬೇಕಿದ್ದರೆ ವಿರಳ ಆಸನ ವ್ಯವಸ್ಥೆಯ ವಿಶೇಷ ವಾಹನಗಳ ವ್ಯವಸ್ಥೆ 
ಮಾಡುವಂತೆ ಆಗ್ರಹಿಸುವ ಕಾರ್ಯಕ್ರಮ ಹಾಕಿಕೊಳ್ಳಿ ಮನೆ ತುಂಬಾ ಗ್ರಾನೈಟ್‌ ಹಾಸಿಸುವುದರ 
ವಿರುದ್ಧ. ಬೇಸಾಯವನ್ನು ಕ್ರಮೇಣ ರಾಸಾಯನೀಕರಣದಿಂದ ಮುಕ್ತಗೊಳಿಸುವ, 
ಜಲಮೂಲಗಳನ್ನು ಪುನರುಜ್ಛೀವನಗೊಳಿಸುವ ಪ್ರಚಾರಾಂದೋಲನ ಶುರು ಮಾಡಿ. 
ಸರ್ಕಾರದ ಮೇಲೆ ಒತ್ತಡ ಹೇರಿ ಚತುಷ್ನಥ ರಸ್ತೆಗಳಿಗಿಂತ ದೊಡ್ಡದಾದ ರಸ್ತೆಗಳ, ವೇಗದ 
ವೈಭವದ ಕಾರುಗಳ, ರೈಲುಗಳ, ಊರಿಗೊಂದು ವಿಮಾನ ನಿಲ್ದಾಣ ನಿರ್ಮಾಣ, ಊರುಗಳ 
ನಡುವೆ ಬಸ್‌ ಮತ್ತು ರೈಲು ಸಂಚಾರವನ್ನು ಹೆಚ್ಚಿಸುವುದನ್ನು ತಡೆಯುವ ಸಂಘಟಿತ 
ಪ್ರಯತ್ನಗಳನ್ನು ರೂಪಿಸಿ 

ಇವು ಸುಮ್ಮನೆ ಯೋಚಿಸಿದಾಗ ಸದ್ಯಕ್ಕೆ ಹೊಳೆದ ಆಲೋಚನೆಗಳು. ನಾವು "ಗ್ಲೋಬಲ್‌; 

ಆಗಿದ್ದೂ ಮಾಡಬಹುದಾದ ಮತ್ತು ಗ್ಲೋಬಲೈಜೇಶನ್‌ನ ಬಂಧನಗಳಿಂದ ಕ್ರಮೇಣ 
ಬಿಡಿಸಿಕೊಳ್ಳಲು ಪರಸ್ಪರ ಪರಿಣಾಮಗಳಿಂದ ನೆರವಾಗುವ ಕಾರ್ಯಕ್ರಮಗಳು. ಇದಕ್ಕಾಗಿ 
ಉತ್ಪಾದನೆಗಾಗಿ ಬಳಕೆಯಲ್ಲ; ಅಗತ್ಯಕ್ಕಾಗಿ ಬಳಕೆ; ಬಳಕೆಗಾಗಿ ಉತ್ಪಾದನೆ ಎಂಬ ಹೊಸ 
ಆರ್ಥಿಕತೆಯ ಸಂದೇಶವನ್ನು ಜನರಿಗೆ ಮುಟ್ಟಿಸಿ. ಹಾಗೇ ಉದ್ಯೋಗ ನಿರ್ಮಾಣಕ್ಕಾಗಿ 
ಉತ್ಪಾದನೆ ಎಂಬುದು ನವಕ್ಕೆಗಾರೀಕರಣದ ಲಾಭಕೋರತನ ಪರಿಚಯಿಸಿದ ಸರಳೀಕೃತ 
ಆರ್ಥಿಕ ಸೂತ್ತವಾಗಿದ್ದು, ಅದು ಉದ್ಯೋಗದ ಆರ್ಥೋದ್ದೇಶಗಳನ್ನೇ ವಿಕೃತಗೊಳಿಸಿದೆ 
ಎಂದು ಮನದಟ್ಟು ಮಾಡಬೇಕಿದೆ. ಈ ಕರೋನಾ ಕಾಲ ಇದಕ್ಕೆಲ್ಲ ಸೂಕ್ತ ಕಾಲ. ಹೇಗೂ 
ಎರಡೂ ಲಾಕ್‌ಡೌನ್‌ಗಳ ಕಾಲದಲ್ಲಿ ಗ್ಲೋಬಲೈಸ್‌ ಆದ ಜನವೂ ಕನಿಷ್ಠ ಅಗತ್ಯಗಳ ಗರಿಷ್ಠ 
ನೆಮ್ಮದಿಯ ಬದುಕನ್ನು ರೂಢಿಸಿಕೊಂಡು ಒಂದು ಸ್ಥಿತ್ಯಂತರ ಅವಧಿಯನ್ನೂ ಸಿದ್ದಪಡಿಸಿದ್ದದಾರಲ್ಲ! 
ಇದಕ್ಕಾಗಿ ಪಂಚಾಯ್ತಿ ಮಟ್ಟದಲ್ಲಿ ಸ್ಪರಾಜ್‌ ಪಡೆ ರಚಿಸಿ ಅವುಗಳಿಗೆ ಮಾರ್ಗದರ್ಶನ ನೀಡುವ 
ಕ್ರಿಯಾಶೀಲಗೊಳಿಸುವ ಕಾರ್ಯಕ್ರಮ ಹಾಕಿಕೊಳ್ಳಿ. 

ಇದೆಲ್ಲ ಅಂದಿನ ಅತಿಥಿಗಳ ಕಿವಿಗಳ ಮೇಲೆ ಎಷ್ಟು ಬಿತ್ತೋ ತಿಳಿಯದು. ಆದರೆ ಇವುಗಳಲ್ಲಿ 
ಬಹಳಷ್ಟನ್ನು ಆಸಕ್ತ ಗುಂಪುಗಳು ಕೂಡ ಮಾಡಬಲ್ಲವಲ್ಲವೆ? ಕಾದು ನೋಡೋಣ-ಸಂ 


[= ಅಭವೃಲ್ಲಿ ಇನ್ನು ಪಾಹು; ವದ ಆ ಹುಲಿತು ಚರ್ಜೆ ಇನ್ನೂ ಬೇಹು! 


“ಜ್ರ ಅಭಿವೃದ್ಧಿ ಇನ್ನು ಸಾಕು” ಎಂಬ ವಿಷಯದ ಮೇಲೆ ಕಳೆದ ಸಂಚಿಕೆಯಲ್ಲಿ 
ಬರೆದ ಮಹನೀಯರೆಪ್ಲಿರೂ A ಮಹತ್ವದ ಅಂಶಗಳನ್ನು ಚರ್ಚಿಸಿದ್ದಾರೆ. ನಾನಾ 
ಆಯಾಮಗಳಲ್ಲಿ ಚರ್ಚಿಸಿದ್ದಾರೆ. ke ಚರ್ಚೆಗೆ ನಾನೂ ಕೈಜೋಡಿಸಬೇಕು ಎಂದು 
ಸಂಪಾದಕರು ಆಗಲೇ ಹೇಳಿದ್ದರು. ಇತರರು ಏನು ಬರೆದಿದ್ದಾರೆಂಬುದನ್ನು ನೋಡಿ, 
“ಅದರಲ್ಲಿ ಬಿಟ್ಟು ಹೋದ ಅಂಶವೇನಾದರೂ ಇದ್ದರೆ ನಾನು ಮುಂದಿನ ಸಂಚಿಕೆಗೆ 
ಬರೆಯುತ್ತೇನೆ” ಎಂದು ಉತ್ತರಿಸಿದ್ದೆ. 

ಅಭಿವೃದ್ದಿಯ ಬಹುದೊಡ್ಡ ಎಯಾಮಷ್ಯಂದು ಈ ಚರ್ಚೆಯಲ್ಲಿ ಬಿಟ್ರು ಹೋಗಿದ್ದು 
ಇದೀಗ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ನ ನ್ನ ಕೆಲಸವೀಗ ತುಸು ಸರಳವಾಗಿದೆ" 

ನಮಗೆಲ್ಲ ಗೊತ್ತಿದ್ದೋ ಇಲ್ಲದೆಯೋ wl ಗ್ಲೋಬಲ್‌ ಮನುಷ್ಯರಾಗಿದ್ದೇವೆ. 
ಬೇಕೋ ಬೇಡವೋ ನಾವೆಲ್ಲ ಕಳೆದ ೩೦ ವರ್ಷಗಳಿಂದ ಜಾಗತಿಕ ವಾಣಿಜ್ಯದ 
ಇಲದ ಸಿಲುಕಿದ್ದೇವೆ. ನಮ್ಮದು ಸ್ವತಂತ್ರ ದೇಶವೆಂದೂ, ನಮ್ಮದು ಗಟ್ಟ 
ಜಾತಂತ್ರವೆಂದೂ ವ ಹೇಳಿಕೊಂಡರೊ ವಿಶ್ವದ ವಾಣಿಜ್ಯ ವ್ಯವಸ್ಥೆಯನ್ನು ಧಿಕ್ಕರಿಸಿ 
ಯ ರೂಪುರೇಷೆಗಳನ್ನು ನಾವೇ ಸಂಪೂರ್ಣವಾಗಿ" dp 
ಸರಕಾರಕ್ಕೇ ಇಲ್ಲ. ಇನ್ನು ರಾಜ್ಯ ಸರಕಾರಗಳ, ಪಂಚಾಯತ್‌ಗಳ 
ಮಾತು ದೂರವೇ ಉಳಿಯುತದೆ. ಇದಕ್ಕೆ ನೂರಾರು ಉದಾಹರಣೆ ಗಳನ್ನು ಕೊಡಬಹುದು 
ಆದರೆ ಇಂದಿನ ತುರ್ತಿಗೆ ಒಂದು ಉದಾಹರಣೆ ಸಾಕೇನೊ: “ಲಸಿಕೆಯನ ನ್ಸು ಉತಾ 

4 ಹ ನಾವು ಹೇಳಿಕೊಳ್ಳುತ್ತಿದ್ದರೂ ಕೊರೊನಾ 


De € 


4 
ಸ: 


2 
31 
HM © 
[a 
[©) 


} Cre 


ದಿಸುವ 


ವ್ಯಾಕ್ಷೀನ್‌ಗಾಗಿ ವ ಅಗತ್ಯ ಸ ಸಾಮಗಿಗಳು ಬೇರೆ ದೇಶಗಳಿಂದಲೇ ನಮಗೆ ಬರಬೇಕು. 
ಅಲ್ಲಿ” ಶಕ್ತ ರಾಷ್ಟ್ರಗಳು ತಮ್ಮ ಅಗತ್ಯಕ್ಕಿಂತ ೧೫೦ ಕೋಟಿ ಹೆಚ್ಚುವರಿ ಡೋಸ್‌ ಗಳನ್ನು 
ಪೇರಿಸಿಟ್ಟುಕೊಂಡಿವೆ. ನಮಲ್ಲಿ ಲಸಿಕೆಗೆ ಹಾಹಾಕಾರ ನಡೆದಿದೆ. ನಾವೀಗ ದೇಶದೇಶಗಳನ್ನು, 
ಅಂಗಲಾಚಿ, ನಮ್ಮ ಇನ್ನೇನೋ ಸಂಪತ್ತನ್ನು ಅಡವಿಟ್ಟರೆ ಮಾತ್ರ ನಮ್ಮ ಜನಸಂಪತ್ತನು, 
ಉಳಿಸಿಕೊಳ್ಳಬಹುದಾದ pe ನ 
ಎರಡು: “ರ ಅಭಿವೃದ್ಧಿ ಇನ್ನು ಸಾಕು” ಎಂಬುದು ಇಂದಿನ ಕೂಗಲ್ಲ; ದೇಶದ 
ಜನಸಂಖ್ಯೆ ಬರೀ ೩೩ 828 ಇದಾಗಲೇ ಗಾಂಧೀಜಿ ಅದನ್ನು ಹೇಳಿದ್ದರು. ಅಂಥದೇ 
ವೈಯಕ್ತಿಕ ನೆಲೆಯಲ್ಲಿ ಹೆನ್ರಿ ಥೋರೋ, ಐವಾನ್‌ ಇಲ್ಲಿಚ್‌ ಮತ್ತು ಪ್ರುಮೇಕರ್‌ ಕೂಡ 
ಹೇಳಿದರು. ಅವರೆಲ್ಲರ ಸದ್ದಡಗುತ್ತ ಬಂದಂತೆ ಫುಕುವೊಕ ಮತ್ತೆ ಅದನ್ನೇ ಹೇಳಿದ್ದರು. 
ಇದೇ ನಿಟಿನಲ್ಲಿ ವಿವಿಧ ಜಾಗತಿಕ" ವೇದಿಕೆಗಳು ಕಳೆದ ೪೦ ವಷ MER ಚಿಂತನೆ 
ನಡೆಸುತಿವೆ. (೧೯೮೭ರ ನನ್ನ “ಇರುವುದೊಂದೇ ಭೂಮಿ” ಗಂಥದಲ್ಲಿ "ಕ್ಷಬ್‌ ಆಫ್‌ 
ರೋಮ್‌' ಎಂಬ ಪ್ರತಿಷ್ಠಿತ ಸ ಸಂಘಟಕಿ ಈ ಕುರಿತು ಎಚ್ಚರಿಕೆ ನೀಡಿದ್ದರ ಬಗ್ಗೆ ಬರೆದಿದ್ದೆ; 
೨೦೦೦ನೇ ಇಸವಿಯಲ್ಲಿ ಪಕಟವಾದ "ಮುಷ್ಲಿಯಲ್ಲಿ ಮಿಲೆನಿಯಂ ಖ್‌ ಎಂಬ 'ಪುಸ್ಥಕದಲ್ಲಿ 
ಜಾಗತೀಕರಣದ ಅಸ್ಪಸ್ಥ ಮುಖಗಳ ಬಗ್ಗೆ ಬರೆದಿದ್ದೆ; ೨೦೦೭ರಲ್ಲಿ "ಅಭಿವೃದ್ಧಿಯ 
ಅಂಧಯುಗ'ದಲ್ಲಿ ಕೂಡ ಅನೇಕ ಅಧ್ಯಾಯಗಳಲ್ಲಿ ಇದರ ಬಗ್ಗೆ ಬರೆದಿದ್ದೆ). ೨೦೧೨ರಲ್ಲಿ 
ವಿಶ್ವಸಂಸ್ಥೆಯೇ "ಗೀನ್‌ ಎಕಾನಮಿ'ಯ ಸಾಧ್ಯತೆಗಳನ್ನು ಕುರಿತು ಜಗತ್ತು ಯೋಚಿಸಬೇಕೆಂದು 
ಹೇಳುತ್ತ ಗಾಂಧಿಯನ್‌ ಮಾದರಿ ಇದಕ್ಕೆ ಉತರವಾದೀತೆ? ಎ೦ದು ಕೂಡ ಕೇಳಿತ್ತು ಇದನ್ನು 


he 


ಹೊಹ ಮನಮುಪಷ್ಯ/ಜುಲೈ /೨೦೨೧ 


ಚರ್ಚಿಸಲೆಂಬಂತೆ ಬೆಂಗಳೂರಿನ ರಾಷ್ಟ್ರೀಯ ಕಾನೂನು ವಿವಿಯಲ್ಲಿ ಒಂದು ಚಿಕಗೋಷ್ಟಿಯೂ 
ನಡೆದಿತ್ತು. ಈಗಂತೂ ಅಭಿವೃ ದ್ವಿಯ ಮಹಾರಥ ಇನ್ನಷ್ಟು ವೇಗ ಪಡೆದಿದೆ. ಅದಕ್ಕೆ ಕತ 
ಬ್ರೇಕ್‌ ಹಾಕಬೇಕೆಂದರೂ, ತಿತ್ರಜ್ಞಾನದ ನೂಕುಬಲ "ಅದೆಷ್ಟು ಜೋರಾಗಿದೆಯೆಂದರೆ 
ಅದನ್ನು ನಿಲ್ಲಿಸಹೋದರೆ ಎಲ್ಲರೂ ಎಲ್ಲವೂ ಮಕಾಡೆ ಬೀಳಬೇಕಾಗುತ್ತದೆ. 

ಮೂರು: ಕೊರೊನಾ ಆಕ್ರಮಣ ಇಲ್ಲದಿದ್ದರೂ “ಅಭಿವೃ ದ್ವಿಯ ಸ್ವರೂಪ 
ಬದಲಾಗಬೇಕು” ಎಂಬ ಚಿಂತನೆ ಜಾಗತಿಕ ಮಟ್ಟದಲ್ಲಿ ಬೇರೊಂದು. ಕಾರಣಿದಿಂದ 
ಮುನ್ನೆಲೆಗೆ ಬಂದೇ ಬರುತ್ತಿತ್ತು. ಅದು ಭೂಮಿಯ ತಾಪಮಾನ ಏರಿಕೆ (ಗ್ಲೋಬಲ್‌ 
ಹ ಎಂಬ ಖಚಿತ 'ಅಪಾಯದ ಕುರಿತಾದದ್ದು. ತಥ್ಯ ಏನೆಂದರೆ, ಕೊರೊನಾ 
ಹಾವಳಿ ಇಲ್ಲದಿದ್ದರೇನೇ ಆ ನಿಟ್ಟಿನಲ್ಲಿ ಇನ್ನಷ್ಟು ಹೊಸ ಹೆಜ್ಜೆಗಳು, ಚುರುಕು ಸಿದ್ದತೆಗಳು 
ನಡೆಯುತ್ತಿದ್ದವು. "ಕೊರೊನಾ ಅಡ್ಡಗಾಲು. ಹಾಕಿದ್ದರಿಂದ ಮಕಾಡೆ ಕುಸಿದ ಬಹಳಷ್ಟು 
ರಾಷ್ಟ್ರಗಳು ತಾಪಮಾನ ಏರಿಕೆಯನ್ನು ಮರೆತು, ಬೆಂಕಿಗೇ ಗಾಳಿಬೀಸತೊಡಗಿವೆ. 
ಮೋದಿಯವರು ಆರ್ಥಿಕ ಪುನಕ್ಷೇತನದ ಹೆಸರಿನಲ್ಲಿ ಇಪತ್ತು ಲಕ್ಷ ಕೋಟಿ ಪ್ಯಾಕೇಜನ್ನು 
ಬಿಡಿಸಿ ತೋರಿಸಿದರು ತಾನೆ? ಇದೇ ಬಲಾಢ್ಯ ಕಂಪನಿಗಳಿಗೆ "ಹೊಸಹೊಸ 'ಕಲಿದಲ 
ನಿಕ್ಷೇಪಗಳನ್ನು ತೆರೆದು ಕೊಡುತ್ತ ಹೊಸ ಹೊಸ ವಿಮಾನ ನಿಲ್ದಾಣ ಕಟ್ಟಲು ಟೆಂಡರ್‌ 
ಕರೆಯುತ್ತ, ಪರಿಸರ ನಿಯಮಗಳನ್ನು ಇನ್ನಷ್ಟು ಮತ್ತಷ್ಟು ಸಡಿಲಗೊಳಿಸುತ್ತ ಅಂಬಾನಿ- 
ಅದಾನಿಗಳಿಗೆ ರತ್ನಗಂಬಳಿ ಹಾಸಿದ್ದನ್ನು ನಾವು ಆ ಪ್ಯಾಕೇಜಿನಲ್ಲಿ ನೋಡಿದ್ದೇವೆ. 

ನಾಲ್ಕು; "ದ್ರು ಅಭಿವೃದ್ಧಿ ಇನ್ನು ಸಾಕು” ಎನ್ನುತ್ತ ಎದ್ದೇಳಬೇಕಿದ್ದ ಯುವ 
ಸಮುದಾಯವನ್ನೇ ಅಭಿವೃದ್ದಿಯ ಮಹಾರಥ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಎಲ್ಲ 
ಬಗೆಯ ಚಳವಳಿಗಳನ್ನು ಸುಟ್ಟುಹಾಕಿದ ಆ ಜಾಗತೀಕರಣದ ಜ್ಞಾಲೆಯೇ ಹೊಸ 
ಪೀಳಿಗೆಯ ಕುಡಿಮೀಸೆಯ ಪತಂಗಗಳನ್ನು ತನ್ನತ್ತ ಸೆಳೆಯುತ್ತಿದೆ. ಹೊಲದ ನೆಲದಿಂದ 
ಎದ್ದ ಹೈಕಳುಗಳೂ ಶೂಟೈ ಕಟ್ಟಿಕೊಂಡು ಇಂಗ್ಲಿಷ್‌ ಮೀಡಿಯಂ ಶಾಲೆಯ ಮೂಲಕ 
ವೃತ್ತಿಪರ ಕೋರ್ಸ್‌ಗಳನ್ನು ಅರಸುತ್ತ ಆ ಬೆಂಕಿಯತ್ತಲೇ ಜಿಗಿಯುತ್ತಿವೆ. “ಈ ಬೆಂಕಿಗೆ 
ಮಧ್ಯಮ ಮತ್ತು ಮೇಲ್ಪರ್ಗದ ತತ್‌ಕ್ಷಣದ ಫಲಾನುಭವಿಗಳು ಇಂಧನವಾಗಿದ್ದಾರೆ” 
ಎಂದು ಡಾ. ರಾಜೇಂದ್ರ ಚೆನ್ನಿಯವರು ಹೇಳಿದ್ದು ಸರಿಯೇ ಇದೆಯಾದರೂ ಅದು 
ಕೆಳವರ್ಗದವರನ್ನೂ ಸೆಳೆಯುತ್ತಿದೆ. “ಇದಕ್ಕೆ ಪ್ರತಿರೋಧವು ಅತ್ಯಂತ ವಿಕೇಂದ್ರೀಕೃತವಾದ 
ಸ್ಥಳೀಯ ಸಮುದಾಯಗಳಿಂದ, ಹಳ್ಳಿಗಳಿಂದ ಆರಂಭವಾಗಬೇಕು” ಎಂದು ಅವರು 
ಹೇಳುವುದು ಸರಿಯೇ ಹೌದಾದರೂ ಯಾರು ಉಳಿದಿದ್ದಾರೆ ಅಂಥ ಸಮುದಾಯಗಳಲ್ಲಿ? 


೭ 


ಹೈಸ್ಕೂಲ್‌ ಪ ಪಾಸಾಗಲಾರದೆ ಹಿಂದಕ್ಕೆ ಉಳಿದವರು ಹಾಗೂ/ಅಥವಾ ಹಣಕಾಸಿನ 
ಮುಗ್ಗಟ್ಟಿನಿಂದಾಗಿ ಹೆಚ್ಚು ಓದಲಾರದವರು. ಅಂಥವರೂ ಟ್ರ್ಯಾಕ್ಟರ್‌ ಟೆಂಪೊ 
ತಾಲಕರಾಗಿಯೊ, ಉದ್ಯಮ ಸಂಸ್ಥೆಗಳ ಕಾವಲುಗಾರರಾಗಿಯೊ ಜೀಗೋ ನಗರಗಳಿಗೆ 
ಸೇರಲು ತವಕಿಸುತ್ತಿದ್ದಾರೆ. ಕೆ.ವಿ. 'ಅಕ್ಷರ ಹೇಳುವ "ಆಧುನಿಕ ಮಾಯಾವಾದ' ಎಲ್ಲ 
ಬಗೆಯ "ಅನಗತ್ಯ ಅಗತ್ಯಗಳನ್ನು ಸೃಷ್ಟಿಸುತ್ತಲೇ ಕೆಳವರ್ಗದ ಕನಸುಗಳನ್ನೇ ಸು ಸುಡುತ್ತಿರುವಾಗ 
ಯಾರನ್ನು ಸಂಘಟಿಸುವುದು? 
ಐದು: ಹಾಗೆಂದು ನಾನು ನಿರಾಶಾವಾದಿಯಲ್ಲ. “ಈ ಅಭಿವೃದ್ಧಿ ಸಾಕು” ಎಂಬ 
ಎಲ್ಲೆಡೆ ಮೊಳಗಲೆಂದು ನಾನೂ ಹಾರೈಸುತ್ತೇನೆ. ್ಲೊರೊನಾ ಎಲ್ಲವನ್ನೂ 
ನೋಡಿಕೊಳುತ್ತದೆ ಎಂದುಕೊಂಡು ಅದರ ಮೇಲೆ" ಭಾರ ಹಾಕಿ ಸುಖವಾಗಿ ನಿದೆ 
ಮಾಡುತ್ತೇನೆ” ಎಂದ ಸಂತೋಷ ಕೌಲಗಿಯವರ ಕೊನೆಯ ವಾಕ್ಯದಲ್ಲಿ ನನಗೊಂದು 
ಹೊಳಹು ಕಾಣುತ್ತಿದೆ. ಕೊರೊನಾ ಮಾಡಿದ ಮುಖ್ಯ ಕೆಲಸ ಏನೆಂದರೆ ಎಲ್ಲರ ಕೈಗೂ 
ಮೊಬೈಲ್‌ ಕೊಟ್ಟಿದೆ. ಅಭಿವ್ಯಕ್ತಿಯ, ಜನಸ ಘಟನೆಯ ಹೊಸ ಅಸವೊಂದು ಫಗೆಟುದೆ. 
ಬ್‌ ಎಲ್ಲ ಪತ್ರಿಕೆ, ಟಿವಿ ಚಾನೆಲ್‌, ರೇಡಿಯೊ ಮುಂತಾದ ಎಲ್ಲ Aes 
ಮಾಧ್ಯಮಗಳನ್ನು ತನ್ನ ಮುಷ್ನಿಗೆ ಸೇರಿಸಿಕೊಂಡ ನಮ್ಮ ಸರಕಾರ ಸಾಮಾಜಿಕ ಮಾಧ್ಯಮಗಳಿಗೆ 
ಲಗಾಮು ಹಾಕುವಲ್ಲಿ ಮಾತ್ರ (ಇದುವರೆಗಂತೂ) ವಿಫಲವಾಗಿದೆ. ಕೊರೊನಾವನ್ನು 
ಮಣಿಸುವ ಸರಕಾರಿ ಕ್ರಮಗಳೆಲ್ಲ ಅಷ್ಟಕ್ಕಷ್ಟೇ ಆಗಿರುವಾಗ, ವಾಟ್ಸಾಪ್‌, ಟ್ವಿಟ್ಟರ್‌, ಟಿಲಿಗಾಘ್‌. 
ಫೇಸ್‌ಬುಕ್‌ ಮುಂತಾದ ನವಮಾಧ್ಯಮಗಳ ಮೂಲಕ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ 
ಯುವಜನತೆ ಸಂಘಟಿತರಾಗಿ ಸಂತ್ರಸ ಸರಿಗೆ ನೆರವು 
ನೀಡುತ್ತಿದ್ದಾರೆ. ಪೆಗ್ಗಿ ಮೋಹನ್‌ ಕಳೆದ ವರ್ಷವೇ "ಹೇಳಿದಂತೆ, 
“ನಾವೀಗ ಅಚ್ಚರಿಗಳು ಕಾದಿರುವ ಹೊಸ ಯುಗದ 
ಹೊಸ್ತಿಲಲ್ಲಿದ್ದೇವೆ*. ಯಾರಿಗೆ ಗೊತ್ತು, ಸದ್ಯದ ಈ 
ಮಹಾಸಾಂಕ್ರಾಮಿಕ ತಹಬಂದಿಗೆ ಬಂದಮೇಲೆ, ಜಗತ್ತನ್ನು 
ಮುಂದಿನ ಪೀಳಿಗೆಗೂ ಉಳಿಸಬೇಕೆಂಬ ಗೇತಾ ಥನ್‌ಬರ್ಗ್‌ 
ಮಾದರಿಯ ಹೋರಾಟ ಮತ್ತೆ ಮುನ್ನೆಲೆಗೆ ಬರಬಹುದು. 


ನಾಗೇಶ್‌ ಹೆಗಡೆ. ವಿಜ್ಞಾನ ತೀಖಕರು ಮತ್ತು 
ಅಂಕಣಕಾರರು, ಬೆಂಗಳೂರು 


ಈ ಪಲಿಯ ಅಭವೃಲ್ಲಿಯ ಭಾರವನ್ನು ಸ್ವತಃ ಅಭವೃಲ್ಲಿಯೇ ತಡೆದುಹೊಟ್ಟಲಾರದು 


ಪ್ರವಾಹದಲ್ಲಿ ಸಿಕ್ಕವರನ್ನು ದಂಡೆಯಲ್ಲಿ ನಿಂತು ನೋಡುವಂತಹ, ಅವರ ರಕ್ಷಣೆಗೆ 
ಕೂಗಿ ಕೂಗಿ ಏನಾದರು ಮಾಡುವಂತಹ ಸ್ಥಿತಿಯಲ್ಲಿ ನಾವೀಗ ಇಲ್ಲ. ರಕ್ಷಿಸ 
ಬಯಸುವವರನ್ನೇ ವ್ಯಂಗ್ಯ- ಮರುಕದಿಂದ ನೋಡುವ “ಸುಖ” ವನ್ನು ಅನುಭವಿಸುವವರ 


ಸಂಖ್ಯೆ ಹೆಚ್ಚಾಗಿದೆ. ಪ್ರವಾಹದಲ್ಲಿಯೇ ಇದ್ದು ಅದರಲ್ಲಿ ತೇಲುವ ಸುಖದ ಮುಂದೆ ಅನ್ಯ 


ಸುಖಗಳಿಲ್ಲ ಮತ್ತು ಅದರಿಂದ ಹೊರ ಬರಬೇಕೆಂದು ಅನ್ನಿಸದ ವಿಚಿತ್ರ ಭ್ರಮೆಯ 
ವಾತಾವರಣದಲ್ಲಿ ಸಿಲುಕಿಕೊಂಡಿದ್ದೇವೆ. ದೊಡ್ಡ ಸಂಖ್ಯೆಯ ಜನರು ಇದು ಸುಖವೋ 
ಲೋಲುಪತೆಯೊ ಎಂಬುದರ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳದ ಮುಗ್ಗರು. ಹಾಗಾಗಿ 
ಎಂದೆಂದೂ ಕಾಣದ ಸ್ವರ್ಗವೆಂದರೆ ಇದೇ ಇರಬೇಕು ಎಂದು ಅವರು 
ಅಂದುಕೊಂಡಿರಲೂ ಸಾಧ್ಯ, ಇಂಥವರನ್ನು ಈ ದಾರಿಯಿಂದ ಪಲ್ಲಟಗೊಳಿಸುವುದಾದರೂ 
ಹೇಗೆ? ಇನ್ನು ಅನೇಕರು ಇದರಿಂದ ಹೊರ ಬರಬೇಕೆಂದರೂ ಕುಟುಂಬ ವ್ಯವಸ್ಥೆಯಲ್ಲೊ, 
ತಮ್ಮನ್ನು ತಾವು ಮೀರಿಕೊಳ್ಳದ ಸಂದರ್ಭದ ಆಮಿಷಕ್ಕೊ ಸಿಕ್ಕಿ ಹಾಕಿಕೊಂಡಿದ್ದಾರೆ. 
ಬೇರೆ ಅನೇಕ ಹೋರಾಟಗಳ ಸಂದರ್ಭಗಳಲ್ಲಿ ನಮಗೊಬ್ಬ ಸಾಮಾನ್ಯ 
ವೈರಿ ಕಾಣುತ್ತಾನೆ ಮತ್ತು ಅಲ್ಲೊಂದು ಗೊತ್ತಿರುವ ಮಾರ್ಗದ ಮೂಲಕ ತಲುಪಬೇಕಾದ 
ಗುರಿಯ ಸ್ಪಪ್ಪತೆಯಿರುತ್ತದೆ. ಹೀಗಾಗಿ ಇಲ್ಲಿ ಒಂದು ನಾಯಕತ್ವ ಮತ್ತು ಅದರ ಅನುಯಾಯಿಗಳ 
ಮೂಲಕ ಕಾರ್ಯ ಸಾಧ್ಯವಾಗಿಸುವ ಯತ್ನ ನಡೆಯುತ್ತದೆ. ದುರ್ದೈವವೆಂದರೆ ಈ 
“ಅಭಿವೃದ್ಧಿಯ” ವಿರೋಧದ ವಿಷಯದಲ್ಲಿ ಮಾತ್ರ ನನಗೆ ಒಂದು ಸಾಮಾನ್ಯ ಗುರಿಯಿರುವ 
ಗುಂಪು ಮತ್ತು ನಾಯಕತ್ವ ಎರಡೂ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಅಥವಾ ಅವೆರಡೂ 
ಚೆದುರಿ ಹೋದಂತಹ ರಚನೆಯ ಸ್ವರೂಪದಲ್ಲಿದ್ದು ಒಂದೆಡೆ ಸೇರಿ ಏನನ್ನಾದರು 
ಸಾಧಿಸಲು ಅವುಗಳೇ ನಿರ್ಮಿಸಿಕೊಂಡ ನೂರೆಂಟು ದ್ವಂದ್ಹಗಳ ಅಡೆ ತಡೆಗಳಿವೆ. 
ಹೀಗಾಗಿ ನನಗೆ ಇದನ್ನು ಸಾಮುದಾಯಿಕವಾಗಿ ಎದುರಿಸುವುದಕ್ಕಿಂತ 
ವೈಯಕ್ತಿಕವಾಗಿ “ಒಳ ಒಳಗಿನಿಂದಲೇ” ಎದುರಿಸುವುದು ಹೆಚ್ಚು ಸುಲಭ ಮತ್ತು 
ಅನುಕೂಲವೆನಿಸುತ್ತದೆ. ಬೇಡವೆನಿಸಿದ ವಸ್ತುವನ್ನು ನಾನು ಬಳಸದೆ ಇರಬಹುದು. 
ತಾಶಿಕವಾಗಿ ನನ್ನ 'ಮನಸ್ಸು ಒಪ್ಪದ ಕೆಲಸವನ್ನು ಸಿ: ಉಳಿಯಬಹುದು. ಅಷ್ಟರ 
ಮಟ್ಟಿಗೆ ಮಾತ್ರ ಸಾನು ಇದನ್ನು ಹಿಂದಕ್ಕೆ ನೋಡಬಹುದು. ಆದರೆ ಈ 
ಕಾಲದ ನನ್ನ ಸ್ವಂತ ಮಕ್ಕಳಿಗೆ ಇದನ್ನು ಹೀಗೆ ಮಾಡಿ ಎಂದು ಹೇಳಲಾಗದು. ಅಥವಾ 
ಹೇಳಿ ಒಪಿಸಲಾಗದು. “ಇದೊಂದು” ಸಾಮುದಾಯಿಕ ಸಮಸ್ಯೆ ಎಂದು ಎಲ್ಲರಲ್ಲಿ 


ಮೂಡಿಸುವುದಾದರು ಹೇಗೆ? ಇಂದಿನ ವಿದ್ಯಾಸಂಸ್ಥೆಗಳ ಚಾಳಿ, ಉನ್ನತ ವಿದ್ಯಾಭ್ಯಾಸದ 
ರೀತಿ, “ಸರಕಾರದ ಮೇಲೆ ಕಾರ್ಪೋರೇಟ್‌ ಶಕ್ತಿಯ ಪೆಭಾವ ee ಜಾಗತೀಕರಣದ 
ಉದ್ದೇಶಗಳೆಲ್ಲ ಪ್ರತಿಯೊಬ್ಬರನ್ನು ಹಣದ ಹಿಂದೆ ಹೋಗುವ ಮಾರುಕಟ್ಟೆಯ 
ಯಂತ್ರವನ್ನಾಗಿಸಿವೆ. ಇವುದರ ನಡುವೆ ನಾವು ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಕೈೈ- 
ಕಾಲುಗಳನ್ನು ಆ ಯಂತ್ರದಲ್ಲಿ ಸಿಕ್ಕಿಸಿಕೊಂಡಿರುವಾಗ ಇದನ್ನು ಇಲ್ಲಿಂದ. ಓಡಿಸುವುದು 
ಹೇಗೆ? ಈ ಪ್ರಕೃತಿ ವಿರೋಧಿಯಾದ ಅಭಿವೃದ್ಧಿಯೆಂಬ ಕೆಟ್ಟ ರೋಗದ ವಿರುದ್ಧ ಜನ 
ಒಗ್ಗಟ್ಟಾಗದಿರುವುದಕ್ಕೆ ಇವೆಲ್ಲ ಕೆಲವು ಕಾರಣಗಳು. 

ಏನಾದರು ಈ ವಿಷಯದಲ್ಲಿ ಒಳ್ಳಯದು ಸಾಧ್ಯವಾಗುವುದಾದರೆ ಅದು ಸರಕಾರದ 
ಧೋರಣೆಗಳಲ್ಲಿನ ಮಾರ್ಪಾಡುಗಳಿಂದ ಮಾತ್ರ ಆದೀತು. ನಿಕಟ ಭವಿಷ್ಯದಲ್ಲಿ ಅದು 
ಅಸಾಧ್ಯ ಎನಿಸಿದರೂ ಹೆಚ್ಚೆಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಅಂತಹ ಬದಲಾವಣೆ 
ಆಗಿಯೇ ಆಗುತ್ತದೆಂದು ನನ್ನ ಬಲವಾದ ಅನ್ನಿಸಿಕೆ. ಈ ಪರಿಯ ಅಭಿವೃದ್ದಿಯ ಭಾರವನ್ನು 
ಸ್ಪತಃ ಅಭಿವೃದ್ಧಿಯೇ ತಡೆದುಕೊಳ್ಳಲಾರದು. ಚಕ್ರ ಉರುಳಲೇಬೇಕು. 

ನಿಜ. ನಿಸರ್ಗ ವಿರೋಧಿ ಚಟುವಟಿಕೆಗಳು ಮನುಷ್ಕನನ್ನು ಕರೋನಾದಂತಹ 
ರೋಗಗಳ ಮೂಲಕ ಎಚ್ಚರಿಸುತ್ತವೆ ಎಂಬ ನಮ್ಮ ಸಾಂಪ್ರದಾಯಿಕ ನಂಬಿಕೆಯನ್ನು 
ನಾನೂ ನಂಬುತ್ತೇನೆ. ಈ ಜಗತ್ತಿನ ಪ್ರತಿ ಚಲನೆಯ ಹಿಂದೆ ಒಂದು ನಿಗೂಢ 
ತತ್ವವಿದೆ. ನಿಸ ರಕ್ಕೆ ಅಪಾಯ ಬಂದಾಗಲೆಲ್ಲ ಅದು ಉಗ್ರವಾಗಿ ಪ್ರತಿಭಟಿಸುತ್ತದೆ. 
ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಕ್ಷಣಾರ್ಧದಲ್ಲಿ ನಿಲ್ಲಿಸಿ ಮನುಷ್ಯ 
ಮನೆಯಿಂದ ಅಜೆ ಬರುವುದನ್ನು ನಿರ್ಬಂಧಿಸುವ ಅದರ 
ಶಕ್ತಿಯನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ನಮ್ಮನ್ನು ಹಗಲಿರುಳು 
ಪೋಷಿಸುವ ನಿಸರ್ಗವನ್ನು ಎದುರು “ಹಾಕಿಕೊಂಡು 
ಬದುಕಲಾದೀತೇಳ? ಹೀಗಾಗಿ ಅಭಿವೃ ದ್ವಿಯೆಂಬುದು ಬಹು ಬೇಗ 
ನಿಲ್ಲಲೇಬೇಕು, ಅದು ಹೇಗೆ ಸಾಧ್ಯವಾಗುತ್ತದೆಂಬುದನ್ನು ಮಾತ್ರ 


ಈಗ ಹೇಳಲು ನನಗೆ ಸಾಧ್ಯವಾಗಲಿಕ್ಕಿಲ್ಲ. ಅಷ್ಟೇ 
-ವಿಜಯೇಂದ್ರ ಪಾಟೀಲ, ನಿವೃತ್ತ ಬ್ಯಾಂಕ್‌ ಮ್ಯಾನೇಜರ್‌ 
ಮತ್ತು ಲೇಖಕರು, ಗೋಕಾಕ 


ಹೊಸ ಮನುಸ್ಯ/ಜುಲೈ/೨೦೨೧ 


ಇಂದಿಗೂ ಅಲೀಖಾಖಾನೇ ಮಾದಲಿ. 


ಅತ್ರೀಚೆಗಷ್ಟೇ ವೃತ್ತಪತ್ರಿಕೆಯಲ್ಲಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಜಲಪಾ ಪಾತ 
ನೋಡುಗರಿಗಾಗಿ” ಮರಕಡೆದು ರಸ್ತೆ ಮಾಡುತ್ತಿರುವ ಬಗ್ಗೆ ಪ್ರಕಟವಾಯ್ತ, ಮರ 
ಕಡಿಯುವುದು, ಪ್ರಕೃತಿಯ ಆಸ್ಪಾದನೆಗೆ ಪ್ರವಾಸಿಗರನ್ನು ಕರೆಯುವುದು ಎಲ್ಲವೂ ; ಕೊನೆಗೆ 
ಎಲ್ಲಿಗೆ ಹೋಗಿ ಮುಟುತದೆ ಎ೦ಬುದು ಇವತ್ತು ಸ್ಪಟಿಕಸ್ಪಷ್ಟವಾಗಿ ಕಾಣುತ್ತಿದೆ. ಅಂಥಲ್ಲಿ 
ಇನ್ನೂ ಈ ಪ್ರಮಾದವನ್ನೇ ಮುಂದರಿಸುತ್ತಿದ್ದಾರೆ "ಎಂದರೆ? ತಿಳಿದದ್ದು ಒಳಗಿಳಿಯದ 
ರ ರಕಗತವಾಗದ ಉದಾಹರಣೆ. ಎಂದರೆ ಇಂಥವೇ. ಕಡಿಯುವುದು ಇದಿಷ್ಟೇ 
ಮರ, ಬೇಕಾಗಿರುವುದು ಇದಿಷ್ಟೇ ಉದ್ದದ ದಾರಿ, ಆಯಿತು ಮುಗಿಯಿತು, ಕುಡಿಯುವುದು 
ಇದು ಇಷ್ಟೇ(ಹೆಂಡದ) ಗುಟುಕು 'ಮತ್ತೆ ಇದಿಲ್ಲಿಗೇ ಕ್ಲೋಸ್‌ ಅಂತವೇ ಎಲ್ಲವೂ 
ಮುಂದರಿಯುತ್ತದೆ. ಅಭಿವೃದ್ದಿಯ ತಪ್ಪು ಪಥದ ಮೂಲಕಥನ ಆರಂಭವಾಗುವುದೇ 
ಹೀಗೆ ತಾನೆ. ತಕ್ಷಕ ಹೆಡೆಯೆತ್ತಿ ವಿಷ ಫೂತ್ಯರಿಸುವವರೆಗೂ ಸಣ್ಣ ಯಃಕಶ್ನಿತ್‌ ಕೀಟವಾಗಿಯೇ 
ಇರುತ್ತದೆ. ಇದೆಲ್ಲ ಯಾರಿಗೆ ತಿಳಿಯದು? ಆದರೆ ತಿಳಿದಿರುವುದು, ಚರ್ಚಿಸುವುದು, 
ಅರ್ಥ ಆಗುವುದು ಬೇರೆ. ಅರ್ಥ ಸಾಧನೆ ಎಂಬುದು ಬೇರೆಯೇ. ಎಲ್ಲರಿಗೂ ಎಲ್ಲವೂ 
ಗೊತ್ತಿರುವಂತೆ ಕಾಣುವ ಮತ್ತು ಗೊತ್ತಿಲ್ಲದಂತೆಯೂ ಕಾಣುವ ಯಾವತ್ತೂ ವಿದ್ಯಮಾನ 
ಮನುಷ್ಯ ಲೋಕದ್ದು. ಪ್ರಪಂಚ ನಡೆದುಕೊಂಡು ಬಂದಿರುವ ಕ್ರಮವಿದು! ಅರಿತವರು 
ತಮ್ಮ ಅರಿವನ್ನು ಹಂಚಿಕೊಳ್ಳುವುದು ನಿಜವಾಗಿಯೂ ಅರಿವು ಇಲ್ಲದವರ ಎದುರಾದರೆ 
ಇವತ್ತಿನ ನಮ್ಮ ಈ ಸ್ಥಿತಿಗೆ ಖಂಡಿತವಾಗಿಯೂ ಅರ್ಧದಪ್ಪಾದರೂ ಏರುಗತಿ ಇರುತ್ತಿತ್ತು. 
ಇದುವರೆಗಿನ ವಿಫ್ಲವಗಳು ಏನಿದ್ದರೂ ಅದು ತಿಳಿದವರಿಂದಲೇ ನಡೆಯುತ್ತಿರುವುದು, 
ಎಚ್ಚರವಿದ್ದೂ ನಡೆಸುತ್ತಿರುವುದು. ಎಚ್ಚರವಿದ್ದವರಿಗೆ ಎಚ್ಚರಿಸುವ ಮಾತು ಸುಮನೆ 
ಅರೆಖಾರೆ ಕೇಳಿ ಬಿಡುವುದರಲ್ಲೇ ಮುಗಿಯುವುದು. 
ಪುರಾಣ ಕತೆಗಳು, ಕತೆಗಳ ರೂಪದಲ್ಲಿಯೇ ಇವತ್ತಿಗೂ ನಿಜವೆನಿಸುವ ಮನುಷ್ಯ 
ಸ್ಥಭಾವವನ್ನು ಲೇಖಿಸಿ ಕೊಟ್ಟಿವೆ. ನಾಗರಿಕ ಎನಿಸಿಕೊಂಡವರ ಹೀನನಡೆಯನ್ನು ಪ್ರಕೃತಿಯೇ 
ಮಣಿಸಿ ಮಣ್ಣಾಗಿಸಿದ ಗಾಥೆಗಳು ಇತಿಹಾಸ, ಐತಿಹ್ಯಗಳ ಮೂಲಕ ಪೀಳಿಗೆಯಿಂದ 
ಪೀಳಿಗೆಗೆ ದಾಟಿಕೊಂಡಿವೆ. ಮಾನವ ಕ್ರಿಮಿಯಾದಾಗೆಲ್ಲ, ತನಗೆ ಮನುಕುಲದ ಅಗತ್ಯವೇ 
ಇಲ್ಲ ಎಂದು ಭೂದೇವಿಯೇ ಸೂಚಿಸುತ್ತಾಳೆ. ಸೂಚನೆಯನ್ನು ಗಂಭೀರವಾಗಿ ಗಣಿಸದಿದ್ದಲ್ಲಿ 


ಆಕೆ ಏನು ಮಾಡಬೇಕೋ ಅದನ್ನು ಮಾಡಿಯೇ ಮಾಡುತ್ತಾಳೆ. ದುಃಖವೆಂದರೆ ಒಮ್ಮೆ 


ಸಂಹಾರ ಸುರುವಾಯಿತಾದರೆ ಅಪರಾಧ ಮಾಡಿದವರ ಜೊತೆಗೆ ಅಮಾಯಕರೂ 


ಬಲಿಯಾಗಬೇಕಾಗುವುದು. “ವಿವಿಧ ರೂಪೀ ರಕ್ಕಸರ ಉಪಟಳ ಮಿತಿ ಮೀರಿದ 
ಮೇಲೆಯೇ ದೇವಿಯರೂ ದೇವರುಗಳೂ ನಾಲ್ಕು ಕೈ $ಯಲ್ಲಿ ಆಯುಧಗಳನ್ನು ಹಿಡಿದು 
ಎದ್ದು ಬರುತ್ತಾರೆ. ಅದುವರೆಗೂ ನರಳುವ ನರಮನುಷ್ಠರು 'ನರಳಿತ್ತಿರುತ್ತಾರೆ. ದೇವಡೇವಿಯರು 
ಗಪ್‌ಚಿಪ್‌ ನೋಡುತ್ತಿರುತ್ತಾರೆ. ಇವತ್ತಿನ ಸ್ಥಿತಿ ಅದರಲ್ಲೊಂದು.” ಎಂದರು ದೇವಿ ಮಹಾತ್ಮೆ 
ಆಟವನ್ನು ಆಸುಪಾಸು ಎಲ್ಲಿದ್ದರೂ "ಹೋಗಿ ನೋಡಿಯೇ ತೀರುವ ಹಿರಿಯರೊಬ್ಬರು, 
ಹಿಂದೊಮ್ಮೆ ಬೇರೆ ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದಾಗ ನಾವು ನಕ್ಕಿದ್ದೆವು. ಈ 
ಸಲ ನಗೆಯ ರೇಕು ಕೂಡ ಇಲ್ಲದೆ ಸಪ್ಪೆ ಕುಳಿತೆವು. 

ಲಾಭದ, ಭೋಗದ, ಶ್ರೀಮಂತಿಕೆಯ, ಅಭಿವೃದ್ಧಿಯ ಅಪಕಲ್ಲನೆಯ ಮೆರವಣಿಗೆಯಲ್ಲಿ 
ನಾವೂ ಎಲ್ಲ ಸೇರಿ ಹೋಗಿರುವ ಪರಮ ಸಂಕಷ್ಟದ ವಿಚಾರ ಇದು. ನಮ್ಮ ಗುರುತು 
ನಮಗೇ ತಿಳಿಯದ ಹಾಗೆ ಯಾಂತ್ರಿಕವಾಗಿ ಮುಂದಿನವರ ಹಿಂದೆ ಹಿಂದಿನವರ ಮುಂದೆ 
ನಡೆಯುತಿದ್ದೇವೆ. ನಾವಾಗಿ ನಡೆಯುತಿದ್ದೇವೆಯೆ? ಉಹ್ಜು ಕ್ಷಣವೂ ನಿಲ್ಲದಂತೆ 
ಹಿಂದೆಯೂ ಮುಂದೆಯೂ ಇರುವ ಒತ್ತಂಕೆಗೆ ಅನುಗುಣವಾಗಿ ಹೆಜ್ಜೆಯನ್ನು ಮುಂದೆ 
ಇಡಲ್ಲಡುತಿದ್ದೇವೆ. ಹೊರಬರಬೇಕೆಂದರೂ ಮಸುಳಿ ಹೊರಬರಲು ಎಡೆಯಿಲ್ಲದಷ್ಟು 
ನಿಬಿಡವಾದ, ಎದುರು ಪ್ರಪಾತವೇ ಎದುರಾದರೂ ನಿಲ್ಲಲಾರದ ಅಪದ್ಧ ಮೆರವಣಿಗೆ 
ಇದು. ವಿಚಾರ ತಿಳಿದೂ ತಿಳಿದೂ ಒಳಹೊಕ್ಕವರಾಗಿ ಮೆರವಣಿಗೆಯ ನಡುವಿನ 
ಒತ್ತಡದಲ್ಲಿ ಸಿಕ್ಕಿಹಾಕಿಕೊಂಡೇ ಈಗ ಮಾತು ಮಾತು ಮಾತಿನಲ್ಲೇ ವ್ಯಥೆಯನ್ನು 
ಮಧಿಸುತ್ತೇವೆ. ಪರಿಧಿಯನ್ನು ವಿಸ್ತರಿಸುತ್ತ ಇದೀಗ ಗ್ಲೋಬಲ್‌ ವಿಲೇಜ್‌, ಅಲ್ಲಿಂದಲೂ 
ಮುಂದೆ ಮಂಗಳ ಗಹ ಅಂತೆಲ್ಲ ಭ್ರಮಿಸಿ ಧಾಂಗುಡಿಯಿಡುತ್ತಿರುವ ಲೋಕ ಪ್ರಸ್ತುತ 
ಮನೆಯೊಳಗೆ ಎಲ್ಲರನ್ನೂ ನೂಕಿಟ್ಟಿದೆಯಲ್ಲ. ಮುಂದೆ? ಏನು? ia 
ಅವಿತುಕೊಳ್ಳಬೇಕಾಗಿ "ಎಲ್ಲಿ? 

ಯಾವತ್ತೂ ನಮಗೆ ಅಲೀಬಾಬಾನೇ ಮಾದರಿ ಹೊರತು 
ಹೊರಬರುವ ಸೂತ್ತವನ್ನೇ ಮರೆಯುವ ಕಾಸಿಮನಲ್ಲ. . .ಎಂಬುದೂ 
ಗೊತ್ತಿರುವುದೇ. ಆದರೂ... 


-ವೈದೇಹಿ, ಹಿರಿಯ ಲೇಖಕಿ, 


ಮಣಿಪಾಲ. 


ಈದ ದಾಲಿ ತೋರಬಲ್ಲ ಬೆಚಹು ದಾಂಧೀಜ ಮತ್ತವರ ಜಿಂತನೆಗಟಚು ಮಾತ್ರ 


ಅಭಿವೃದ್ಧಿ ಎಂದರೆ ಜನಸಾಂದ್ರಿತ ನಗರಗಳು, ಬೃಹತ್‌ ಕಟ್ಟಡಗಳು ಮತ್ತು 
ಕ್ಲಿಪುಸಾರಿಗೆ ಎನ್ನುವ ಕಲ್ಲನೆಯಿಂದ ನಾವು ದೂರ ಸರಿಯಬೇಕು. ಪ್ರಕೃತಿಯಲ್ಲಿಯ 
ಸಮತೋಲನವನ್ನು ಕೆಡಿಸದೆ ಘನತೆಯಿಂದ ಬದುಕಲು ಬೇಕಾದ ರೀತಿಯಲ್ಲಿ ಬದುಕುವುದೇ 
ಮನುಷ್ಯನ ಮುಂದಿರುವ ಏಕೈಕ ಮಾರ್ಗ. ಆ ನಿಟ್ಟಿನಲ್ಲಿ ಮೂರು ಆಯಾಮಗಳಲ್ಲಿ 
ಅಥವ ಮೂರು ಅಂಗಳಗಳಲ್ಲಿ ನಾವು ಈ ಸಮಸ್ಯೆಯನ್ನು ಎದುರುಗೊಳ್ಳಬೇಕಿದೆ. 
ಮೊದಲಿಗೆ ಸರ್ಕಾರಗಳು ತಮ್ಮ ನೀತಿನಿರೂಪಣೆಗಳಲ್ಲಿ ಬದಲಾವಣೆ 
ಮಾಡಿಕೊಂಡು, ಈಗ ಪರಿಭಾವಿಸುತ್ತಿರುವ ಅರ್ಥವ್ಯವಸ್ಥೆ ಮತ್ತು ಅಭಿವೃದ್ಧಿಯ 
ಮಾನದಂಡಗಳನ್ನು ಬದಲಿಸಬೇಕಿದೆ. ಜೀವಿ-ಅವಶೇಷದ ಇಂಧನಗಳ (ತೈಲ ಮತ್ತು 
ಕಲ್ಲಿದ್ದಲು) ಮೇಲಿನ ಅವಲಂಬನೆಯನ್ನು ಪೂರ್ತಿ ನಿಲ್ಲಿಸಲು ಕ್ರಮಕೈಗೊಂಡು ಸುಧಾರಿತ 
ಮತ್ತು ನವೀಕರಣವಾಗುವ ವಿದ್ಮುತ್‌ ಉತ್ಪಾದನೆಗೆ ಆದ್ಯತೆ ನೀಡಬೇಕು. ಜನರನ್ನು 
ಸೇವಾವಲಯದ ಸೇವಕರನ್ನಾಗಿ ರ ಶಿಕ್ಷಣ ಮತ್ತು "ಉದ್ಯೋಗ ಸ 'ಪಿಗಿಂತಲ್ಲೂ, 
ಹಳ್ಳಿ ಮತ್ತು ಸಣ್ಣಪೇಟೆಗಳಲ್ಲಿ ಸ್ಥಾವಲಂಬಿ ಜೀವನಕ್ಕೆ "ಅಗತ್ಯವಾದ ವೃವಸ್ಥೆಯನ್ನು 
ರೂಪಿಸಬೇಕು ಹಾಗೂ ಮಾಲಿನ ೈಕೀಂದ್ರಗಳಾಗಿರುವ ಬೆಳವಣಿಗೆಯನ್ನು 
ನಿಯಂತ್ರಿಸಬೇಕು. ಬೃಹತ್‌ ಮತ್ತು ಕೇಂದ್ರೀಕೃತ ಕಾರ್ಯಾನೆಗಳ ಬದಲಿಗೆ ಸ ಸಣ್ಣ ಮತ್ತು 
ವಿಕೇಂದ್ರಿತ ಕಾರ್ಯಾ ನೆಗಳಿಗೆ ನೀತಿನಿರೂಪ ಹೆಯಲ್ಲಿ ಪ್ರೋತ್ಲಾಹ ನೀಡಬೇಕು. ವಿಶ್ವದಾದ್ಧಂತ 
ಜವಾಬ್ದಾರಿಯುತ ಪಜಾಪಭುತ್ನಗಳನ್ನು ಕಟ್ಟಬೇಕು ಮತ್ತು ವಿಶ್ವಸಂಸ್ಥೆಯಂತಪ ಜಾಗತಿಕ 
ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ರೂಪಿಸಬೇಕು. "ಒಂದು ದೇಶ ದಲ್ಲಿ ಪರಿಸರದ 
ಮೇಲೆ ಹ ಇನ್ನೊ ೦ದು ದೇಶದಲ್ಲಿ ಪರಿಸರ ಕಾಳಜಿ ಸಮಸೆ ಗಳಿಗೆ ಪರಿಹಾರ ಅಲ್ಲ. 
ly RR ಸಮಾಜವು ಜವಾಬ್ದಾರಿಯುತ ಸ್ಥಳೀಯ ಆಡಳಿತ 
ಕೊಳ್ಳಬೇ ಕು ಮತ್ತು ಹಣದ ಮೂಲಕ ಗೌರವ ಮತ್ತು ಪ ಪಭಾ ಫಿ ನು 


a) 
ಅಳಿಯುವುದನ ನಿಲ್ಲಿಸಬೇಕು. ಸಮುದಾಯ ಪುಚ್ಜಿಯನ್ನು ಉತ್ತೆ ಜಿಸಬೇಕು. ಮೆ ಧಾ ರತ 
ಭೆ Ky 
ಸಮಾಜ ಮಾತ್ರ ನೆಮ್ಮದಿಯ ಹಾಗೂ ಸಮಾನತೆಯ ಸಿ ನ್ನು Ste 
್ಕ 
ಶ್ರಮಜೀವನ ಮತ್ತು ಸರಳಜೀವನವನ್ನು ಗೌರವಿಸುವ ಮೌಲ್ಯಗಳನ್ನು ಬೆಳೆಸಬೆಸಕು 
- $ : 
ಅಪಾರ ಪ್ರಮಾಣದ ನೈಸರ್ಗಿಕ ಸಂಪನ ನ್ನೂಲಗಳನ್ನು ್ಲು ದಿನಮಾತ್ರದಲ್ಲಿ ಉರಿಸಿ ನಾಶಮಾಡುವ 
ದುಂದುವೆಚದ ಮದುವೆ, ಸಮಾರಂಭಗಳ ಕುರಿತು ತಿರಸ್ಕಾರ ಭಾವನೆ ಬರಬೇಕ್ಸು, 
ಪ್ರಯಾಣ ಮತ್ತು ಪ್ರವಾಸಕ್ಕೆ ಸಮೂಹ ಸಾರಿಗೆಯನ್ನು ಅವಲಂಬಿಸಬೇಕು. ನೆರೆಹೊರೆ 


ಆರಂಭವಾದರೆ ಮಾತ್ರ ಭವಿಷ್ಠದ ಅಪಾಯಕಾರಿ 


ಶಾಲೆಗಳಿಗೆ ಮತ್ತು ಸ್ಥಳೀಯ ಉದ್ಯೋಗಾವಕಾಶಗಳಿಗಾಗಿ ಸರ್ಕಾರದ ಮೇಲೆ ಒತ್ತಡ 
ತರಬೇಕು. ಸಮುದಾಯ ಜೀವನದ (ಕಮ್ಯುನಿಟಿ ಲಿವಿಂಗ್‌) ವಿವಿಧ ಸುಸ್ಥಿರ 
ಮಾದರಿಗಳನ್ನು ಪ್ರೋತ್ಸಾಹಿಸಬೇಕು. 

ಅಂತಿಮವಾಗಿ ಮತ್ತು ಬಹುಮುಖ್ಯವಾಗಿ ವೈಯಕ್ತಿಕ ನೆಲೆಯಲ್ಲಿ ಪ್ರತಿಯೊಬ್ಬ 
ಮನುಷ್ಯನೂ ಅಥವ ಕುಟುಂಬವೂ ತನ್ನ ಜೀವನಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು. 
ಇದು ಸಹಜವಾಗಿ ಸಮಾಜದ ಮೇಲೆಯೂ, ಸರ್ಕಾರದ ಮೇಲೆಯೂ ಸಕಾರಾತ್ಮಕ 
ಒತ್ತಡವನ್ನು ಹೇರುತ್ತದೆ. ಮೊದಲಿಗೆ ಆಹಾರದಿಂದ ಆರಂಭಿಸಬೇಕು. ಪ್ರಕೃತಿಯ ಮೇಲೆ 
ಗಣನೀಯ ಒತ್ತಡವನ್ನು ಸೃಷಿಸುತ್ತಿರುವ ಕೈಗಾರಿಕೋತ್ತನ್ನ ಮಾಂಸಾಹಾರವನ್ನು ತ್ಯಜಿಸಬೇಕು 
ಮತ್ತು ಹೆಚ್ಚು ಸಸ್ಕಾಹಾರವನ್ನು ಬಳಸಬೇಕು. ಪೂರ್ಣವಾಗಿ ಸಸಾ )ಹಾರಿಯಾದರೆ ಇನ್ನೂ 
ಒಳ್ಳಯದು. ಅದರಲ್ಲಿಯೂ ಸ್ಥ ple ಸಿಗುವ ಆಹಾರ ಪದಾರ್ಥಗಳನ್ನೇ ತಿನ್ನಲು 
ಮತ್ತು ಕುಟುಂಬಕ್ಕೆ ಅಗತ್ಯವಾದ ಸೊಪ್ಪು, ತರಕಾರಿ, ಧಾನ್ಯಗಳ ಅವಶಕತೆಯನ್ನು 
ಸ್ಥಳಾವಕಾಶವಿದ್ದಲ್ಲಿ ತನ್ನ ದೇ ಜಾಗದಲ್ಲಿ ಬೆಳೆಯುಲು ಪ್ರಯತ್ನಿ ಸಬೇಕು. ಪ್ರಯಾಣ ಕ 
ಅಗತ್ಯಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ಸೀಯ ಓಡಾಟಕ್ಕೆ ಸೈಕಲ್‌ ಅಥವ 
ಎಲೆಕ್ಟಿಕ್‌ ವಾಹನಗಳನ್ನು ಬಳಸಬೇಕು. ಮಕ್ಕಳನ್ನು ಸಾಧ್ಯ ವಾದಹು ನೆರೆಹೊರೆ 
ಶಾಲಾಕಾಲೇಜುಗಳಲ್ಲಿ ದ ಆದ್ಯತೆ ನೀಡಬೇಕು. oe ಹಿತದಲ್ಲಿ ವೈಯಕ್ತಿಕ 
ಹಿತವೂ ಇದೆ ಎನ್ನುವ ಮೌಲ್ಯಗಳನ್ನು ಮಕ್ಕಳಿಗೆ ಆರಂಭದಿಂದಲೇ ತಿಳಿಸಬೇಕು. 

ಈ A ಅಂಗಳೆಗಳಲ್ಲಿ pS 


ದಿನಗಳನ್ನು ಎದುರಿಸಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ 
ಸರ್ಕಾರಕ್ಕೆ, ಸಮಾಜಕ್ಕೆ, ಮತ್ತು ವ್ಯಕ್ತಿಗಳಿಗೆ ಮಹಾತ್ಮ 
ಗಾಂಧೀಜಿಯ ಬರಹ ಮತ್ತು ಬದುಕು ಪ್ರೇರಣೆ 
ಆಗಬೇಕು. ಈ ಕಗ್ಗತ್ತಲಲ್ಲಿ ನಮಗೆ ದಾರಿ ತೋರಬಲ್ಲ 
ಬೆಳಕು ಗಾಂಧೀಜಿ ಮತ್ತವರ ಚಿಂತನೆಗಳು ಮಾತ್ರ 


-ರವಿ ಕೃಷ್ಣಾರೆಡ್ಡಿ ಹೋರಾಟಗಾರ ಮತ್ತು ಕರ್ನಾಟಕ 
ರಾಷ್ಟ ಸಮಿತಿ ಪಕ್ಷದ ಅಧ್ಯಕ್ಷ, ಬೆಂಗಳೂರು 


ಹೊಹ ಮನಮುಷ್ಯ/ಜುಲೈ / ೨೦೨೧ 


ಪರಚ ನೆಮ್ಮದಿಯ ಜೀವನದ ನಮ್ಮ ಹಾಲಿ 


ಕೊರೋನವೂ ಅಭಿವೃದ್ಧಿಯ ಕೆಟ್ಟ ಫಲವೇ. ಅದರ ನಿರ್ವಹಣಾ ವೆ ವೈಫಲ್ಯ ಅಭಿವೃದ್ಧಿಯ 
ಪೊಳ್ಳುತನವನ್ನು ಬಯಲು "ಮಾಡದೆ. ಕೊರೋನಾದಿಂದ ಜನರು ಪಾಠ ಕಲಿತಂತೆ 
ಕಾಣುತ್ತಿಲ್ಲ ಇದ್ಕೆ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿಯ ಪರಿಣಾಮದ ಅರಿವು 
ಹೆಚ್ಚಿನ ಜನರಿಗೆ ಲ್ರದಿರುವುದು. ಈ ಅಭಿವೃದ್ಧಿ ಸ ನ ಎನು )ವುದರಲ್ಲಿ ಸಂಶಯವೇ 
ಇಲ್ಲ. ಹೆಚ್ಚು ಸಂಪಾದನೆ ಮಾಡುವುದೇ ಯಶಸ್ಸು ಎನ್ನುವ pe ಹೋಗಿ ಪರಿಸರ 
ಪೂರಕವಾದ ಸಹಬಾಳ್ಳೆಯೇ ಯಶಸ್ಸು ಎಂದಾಗಬೇಕು. ಸರಳ, ಮಿತಿಗಳ ಬದುಕೇ 
ಚಂದದ ಬದುಕು. ಅದು ಕಠಿಣ ಕಪ್ಪದ ಬದುಕು ಆಗಬೇಕಿಲ್ಲ ಎನ್ನುವ ಅಭಿವೃದ್ಧಿ 
ಮಾದರಿಗಳನ್ನು ಕಟ್ಟಿ ಕೊಡಬೇಕು. ಹೀಗೆ ಮಾಡಿದರೆ ಮಾತ್ರ ಇನ್ನು ಈ ಅಭಿವೃದ್ಧಿ ಹ 
ಎನ್ನುವ ಕೂಗಿಗೆ ಹೆಚ್ಚು ಹೆಚ್ಚು ಜನರು ದನಿಗೂಡಿಸಬಹುದು. 

ಮಹಾತ್ಮಾ Re ಹಿಂದ್‌ ಸ್ಪರಾಜ್‌ನಲ್ಲಿ ಬರೆಯುತ್ತಾರೆ.., “ಇದನ್ನೆಲ್ಲ 
ಎಲ್ಲರೂ ಒಂದೇ ಬಾರಿ ಮಾಡಿ ಬಿಡುತ್ತಾರೆ ಅಂತ ಅಲ್ಲ. ಅದು ಅಸಂಭವ. ಆದರೆ 
ಕೆಲವರು ಮಾಡಿದ್ದನ್ನು ಅನೇಕರು ನೋಡಿ ಅನುಕರಿಸುತ್ತಾರೆ. ಹಾಗೇ ಗಣಿತದ 
ಲೆಕ್ಕಾಚಾರದಂತೆ ಚಳವಳಿ ಬೆಳೆಯುತ್ತದೆ. ಮುಂದಾಳುಗಳು ಹಾಗೇ ಮಾಡಿದರೆ ಜನತೆ 
ಸಂತೋಷದಿಂದ ಹಾಗೇ ಮಾಡುತ್ತದೆ. ಉಳಿದವರು ನಮ್ಮ ಹಾಗೇ ಮಾಡುವವರೆಗೆ 
ನಾವು ದಾರಿ ಕಾಯುತ್ತ ಕೂರಬೇಕಿಲ್ಲ. ಸತ್ಯವನರಿತು ಹಾಗೇ ಮಾಡದವರು ಹೇಡಿಗಳು” 

ಇದೇ ಆಶಯದೊಂದಿಗೆ ನನ್ನ ಸ್ವ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. 
ಇದು ಕೆಲವರಿಗಾದರೂ ಪ್ರೇರಣೆ ನೀಡಿದರೆ ಸಂತೋಷ. 

ನಮ್ಮ ಜೀವನ ಶೈಲಿ ಪರಿಸರದ ಮೇಲೆ ಬೀರುವ ಪರಿಣಾಮದ ಅರಿವಿನಿಂದ ನಾವು 
ಸರಳ ಜೀವನ ಶೈಲಿಯನ್ನು ಪಾಲಿಸುತ್ತಿದ್ದೇವೆ. 

೧. ಸಂಪಾದನೆಗೆ ಮಿತಿ ಹಾಕಿಕೊಂಡಿದ್ದೇವೆ. ಸರಳವಾಗಿ ವಿವಾಹವಾಗಿದ್ದೇವೆ. 
ಸರಳವಾಗೇ ಹುಟ್ಟುಹಬ್ಬ ಇನ್ನಿತರ ಕಾರ್ಯಕ್ರಮಗಳನ್ನು ಆಚರಿಸುತ್ತಿದ್ದೇವೆ. 

೨. ಆದಷ್ರು ಸಹಜವಾಗಿ ಬೆಳೆಸಿದ ಆಹಾರವನ್ನು ಕಡಿಮೆ ಇಂಧನ ಬಳಸಿ 
ತಯಾರಿಸುತ್ತೇವೆ. ತಿಂಡಿ ತಿನಿಸುಗಳನ್ನು ಕಚ್ಚಾ ವಸ್ತುಗಳನ್ನು ಬಳಸಿ ಮನೆಯಲ್ಲೇ ತಯಾರಿಸಲು 


ಆದ್ಯತೆ ಕೊಡುತ್ತೇವೆ. ಯತುಮಾನಕ್ಕೆ ಅನುಗುಣವಾಗಿ ಲಭ್ಯವಿರುವ ಹಣ್ಣು, ತರಕಾರಿಗಳನ್ನು 


ಸಂಸ್ಕರಿಸಿ ಗಾಜಿನ ಜಾಡಿಯಲ್ಲಿ ಸಂಗಹಿಸಿಡುತ್ತೇವೆ. 

೩. ಹೆಚ್ಚಿನ ವಸ್ತುಗಳನ್ನು ರೈತರು ಮತ್ತು ಕುಶಲ ಕರ್ಮಿಗಳಿಂದ, ಸಣ್ಣ ಅಂಗಡಿಗಳಿಂದ 
ಖರೀದಿಸುತ್ತಿದ್ದೇವೆ. ಖರೀದಿಗೆ ನಮ್ಮದೇ ಕೈ ಚೇಲ, ಕಂಟೈನರ್ಸ್‌ ಬಳಸುತ್ತೇವೆ ಅಥವಾ 
ಪೇಪರ್‌ನಲ್ಲಿ ಕಟ್ಟಿ ಕೊಡಲು ಅಂಗಡಿಯವರಿಗೆ ಹೇಳುತ್ತೇವೆ. ಕೈಮಗ್ಗದ ಹತ್ತಿಯ ಬಟ್ಟೆಗಳನ್ನೇ 
ಹೆಚ್ಚಾಗಿ ಬಳಸುತ್ತೇವೆ. ಚಿನ್ನದ ಬಳಕೆಯನ್ನು ಸಂಪೂರ್ಣವಾಗಿ ಬಿಟ್ಟಿದ್ದೇವೆ. 


೪, ವಿವಿಧ ರೀತಿಯ ಗಿಡಗಳನ್ನು ಬೆಳೆಸುತ್ತಿದ್ದೇವೆ. ಮನೆಯ ತ್ಯಾಜ್ಯವನ್ನು ಕಾಂಪೋಸ್ಟ್‌ 
ಮಾಡುತ್ತೇವೆ. ಮನೆ, ಕೈ ಸ ಕೆಲಸ ಎಲ್ಲರೂ ಸೆ ಸೇರಿ ಮಾಡುತ್ತೇವೆ. ಪ್ರತಿ ವರುಷ 
ಒಂದಿಷ್ಟು ಕಾಡು ಗಿಡ. ಹಣ್ಣಿನ ಗಿಡಗಳನ್ನು ನೆಡುತ್ತೇವೆ ಹಾಗೆಯೇ ಹಂಚುತ್ತಿದ್ದೇವೆ. 
ಈ ಬಾರಿ ಸ್ನೇಹಿತರನ್ನು ಪ್ರೇರೇಪಿಸಿ ಸುಮಾರು ೬೦ಿ೦ಕ್ಕಿಂತಲೂ ಹೆಚ್ಚು ಹಬ್ಬಿ ಮತ್ತು 
ಕಾಡಿನ ಗಿಡಗಳನ್ನು ನೆಡಿಸಿದ್ದೇವೆ. 

೫. ಪಾತ್ರೆ ಬಟ್ಟಿ ನೆಲ, ಸ್ನಾನದ ಮನೆ ತೊಳೆಯಲು ರಾಸಾಯನಿಕಗಳ ಬದಲು 
ಅಂಟುವಾಳ ಕಾಯಿ, ಸ ಎನ್ಟೈಮ್‌ಗಳು _ಇತ್ಕಾದಿ ಮನೆಯಲ್ಲಿ ತಯಾರಿಸಿ ಬಳಸುತ್ತೇವೆ. 

೬. ಸಂಪರ್ಕ ವ್ಯವಸ್ಥೆ ಮಘ ಸಿದ ಕಾರಣ ಸ್ಪಂತ ವಾಹನದ ಬಳಕೆ 
ಅನಿವಾರ್ಯವಾಗಿದೆ. 'ಹಾಗಾಗಿ ಎಲ್ಲರೂ ಒಟ್ಟಿಗೆ ಪ್ರಯಾಣಿಸುವಾಗ ಹಳೇಯ ಸ್ವಂತ 
ವಾಹನ ಬಳಸುತ್ತೇವೆ. ಒಬ್ಬರೇ ಪ್ರಯಾಣಿಸುವಾಗ ಬಸಿನಲ್ಲಿ ಪ್ರಯಾಣ ಮಾಡುತ್ತೇವೆ. 

೭. ಅನಗತ್ಯ ವಸ್ತು ಯಂತ್ರಗಳ ಖರೀದಿ ಇಲ್ಲ, ಟಿವಿ ಇಲ್ಲ. ಯಾವುದೇ 
ವಸ್ತುಗಳನ್ನು ಕೊಳುವುದಿದ್ದರೂ ಅದರ ತಯಾರಿ ಮತ್ತು ಮುಂದೆ ವಿಸರ್ಜನೆಯಿಂದ 
ಪರಿಸರದ ಹೀಲೆ ಉಂಟಾಗುವ ಒತ್ತಡದ ಲೆಕ್ಕಾಚಾರ "ಮಾಡುತ್ತೇವೆ. ನಮ್ಮ ಕೆಲಸಕ್ಕೆ 
ತೀರಾ ಅನಿವಾರ್ಯವಾದರೆ ಮಾತ್ರ ಖರೀದಿ ಮಾಡುತ್ತೇವೆ ಆದಷ್ಟು ಕಡಿಮೆ" ವಿದ್ಯುತ್‌ 
ಬಳಸಲು ಪ್ರಯತ್ನ ಮಾಡುತ್ತೇವೆ. ಸೋಲಾರ್‌ ಕ್ಸ ದೀಪ ಬಳಸುತ್ತೇವೆ. 

೮. ವೈಯಕ್ತಿಕವಾಗಿ ಸ ಸ್ಥಮೂಲ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಿದ್ದೇನೆ. 
ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಮುಟ್ಟು ಬಟ್ಟಲು ಮತ್ತು ಬಟ್ಟೆಯ 
ಪ್ಯಾಡ್‌ ಉಪಯೋಗಿಸುತ್ತಿದ್ದೇನೆ. 

€. ಪರಿಸರ ಸ್ನೇಹಿ ಗ್ರಾಮದ್ಕೋಗಗಳಿಗೆ ಪ್ರೋತಾಹ ಕೊಡುವ * 
ನಿಟ್ಟಿನಲ್ಲಿ ಉಡುಪಿ ಮಗ್ಗ ಸೀರೆ, ಸೇಕಾರಿಕ ಉಳಿಸಲು ನಮ್ಮಿಂದ 
ಆಗುವ ಕೆಲಸ ಮಾಡುತಿದ್ದೇವೆ. 

೧೦. ಹೆಚ್ಚು ಒತ್ತಡ ಇಲ್ಲದೆ ಕಲಿಯಲು ಜೀವನ ಕಲೆಯ 
ಕಲಿಕೆಗೆ ಮಕ್ಕಳಿಗೆ ಹೋಮ್‌ ಸ್ಕೂಲಿಂಗ್‌ ಮಾಡಿಸುತಿದ್ದೇವೆ. 

ಅಭಿವೃ ದ್ಲಿಯ ಸೃಷ್ಟಿಯಾದ ಅನಗತ್ಯ ಸರಕುಗಳಿಗೆ ಮಾರುಕಟ್ಟೆ 
ಆಗದೆ ಸರಳ” ಜೀವನದಲ್ಲಿ ನೆಮ್ಮದಿ ಕಂಡುಕೊಂಡಿದ್ದೇವೆ. ಸ 


-ಮಮತಾ ರೈ, ಮಾಜಿ ಉಪನ್ಯಾಸಕಿ, ಈಗ ಗಾಮೋದ್ಯೋಗ 
ಪೋಷ ಗ ಕದಿಕೆ ಟ್ರಸ್‌ನ ಅಧ್ಯಕ್ಷೆ. ಕಾರ್ಕಳ 


ಗ್ರಾಮೋದ್ಯೋಗ ಪೃಷ್ಣಿಸುವ ಅಭವೃಲ್ಲಿ ಇಂದಿನ ಅಗತ್ಯ 


ವೇಗವಾಗಿ ಬೆಳೆಯುತ್ತಿರುವ ಭಾರತದ ಮಧ್ಯಮವರ್ಗವನ್ನು ಗಮನದಲ್ಲಿ 
ಇಟ್ಟುಕೊಂಡು ಹೆಚ್ಚಿನ ಉದ್ಯಮಗಳು ಭಾರತದಲ್ಲಿ ನೆಲೆಯೂರುತಿವೆ. ಅಭಿವೃ ದ್ವಿಯ 
ದೃಷ್ಟಿಕೋನದಿಂದ ಅರ್ಥಿಕ ತಜ್ಞರು ಇದನ್ನು ಉತ್ತಮ ಬೆಳವಣಿಗೆ ಕನಾ ತ್ತಾರೆ. 
ಪಶ್ಚಿಮದ ಅನುಕರಣೆಯಾದ ಕೊಳ್ಳುಬಾಕ ಸ ಸಂಸ 3 ಸಮಸ್ಯೆಗಳನ್ನು , ಸೃಷಿಸಿದೆ. ಆದರೂ 
ದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಬಡತನ ರೇಖೆಗಿಂತ ಕಳಗ ಸರಳಜೀವನ 
ತತ್ವವನ್ನು ಸ ಯಾರಿಗೆ ಹೇಳುವುದು? ಹೆಚ್ಚುತ್ತಿರುವ ಜನಸಂಖ್ಯೆಗೆ ಉದ್ಯೋಗ 
NRE ಕೈಗಾರಿಕೆಗಳು ಅನಿವಾರ್ಯ ನಿಜ. ಸಮಸ್ಯೆ ಕ ಇವುಗಳೆಲ್ಲಾ 
ನಗತಕರದಿತವಾಗಿರುವುದೆ. ಕನಿಷ್ಠಪಕ್ಷ ಬೃಹತ್‌ ಕೈಗಾರಿಕೆಗಳ ಬದಲು ಸಣ್ಣ ಮತ್ತು 
ಅತಿಸಣ್ಣ ಕೈಗಾರಿಕೆಗಳನ್ನು ಉತ್ತೇಜಿಸಿ ಅವುಗಳನ್ನು ಗ ಬದಲು ಗಾಮ 
ಮತ್ತು ಪಟಣಕೇಂದಿತವಾಗಿಸಬೇಕು. ಗಾರ್ಮೆಂಟ್‌ನಂತಹ ಉದ್ದಿಮೆಗಳನ್ನು ತಾಲ್ಲೂಕು 
ಮಟ್ಟದಲ್ಲಿ ಸ್ಥಾಪಿಸಿದರೆ ದುಡಿಯುವ ವರ್ಗದ ವಲಸೆಯನ್ನು ತಪಿಸಬಹುದು. ಬದಲಾದ 
ಜೀವನಸ್ಯೆ ವಿಯಂದಾಗಿ ಕೃಷಿಯ ಅರೆಕಾಲಿಕ ಉದ್ಯೋಗವು ಸಾ ಸಾಲದೆ ಹಳ್ಳಿಯ ಯುವಕರು 
ದಶಕಗಳಿಂದ ನಗರಗಳಿಗೆ ಹೋಗುತ್ತಿದ್ದಾರೆ. ನಮ್ಮ ಶಿಕ್ಷಣ ವ್ಯವಸ್ಥೆಯೂ ಅವರನ್ನು 
ನಗರಗಳತ್ತ ದೂಡುತ್ತದೆ. ಉದ್ಧೋಗಖಾತರಿಯನ್ನು ಕೈಮಗ್ಗ, ಕರಕುಶಲದಂತಹ ಕಂ 
ಗ್ರಾಮೋದ್ಯೋಗ ಕೆಲಸಗಳಿಗೂ 'ವಸರಿಸಲು ಸಾಧವಿಲವೆ? ಶಾಲಾಮಕ್ಕಳ ಸಮವಸ್ತ್ರ, 

ಸತ್ರೆಯ ಬೆಡ್‌ಶೀಟ್‌ಗಳು, ಕಚೇರಿಗಳ ಕಟಕಿಪರದೆಗಳಿಗೆ ಕೈಮಗ್ಗ, ಬಟ್ಟೆಯನ್ನು 
PRE ಎಲ್ಲದಕ್ಕೂ ಮುಖ್ಯವಾಗಿ ಸರಕಾರಕ್ಕೆ ಇಚ್ಛಾಶಕ್ತಿ ಬೇಕು. 
ಲಾಲುಪಸಾದ್‌ ಯಾದವ್‌ ರೈಲು ನಿಲ್ದಾಣದ ಜಹದಂಗಡಿಗಳಲ್ಲಿ ಮಣ್ಣಿನ `ಕಪುಗಳ 
ಬಳಕೆಯನ್ನು, ಸ  ಸಾಧ್ಯವಾಗಿಸಿದ್ದರು. ಕಂಬಾರಿಕೆ. ಕುಂಬಾರಿಕೆ, ನೇಕಾರಿಕೆಯನ್ನು ಕಳೆದುಕೊಂಡು 
ನಗರಗಳ NS ಗ್ರಾಮಗಳು ಸ್ವಾವಲಂಬಿಗಳಾಗಬೇಕು. ಜನರಿಗೆ ಉದ್ಯೋಗ, 
ದೇಶಗಳ ನಡುವಿನ ಪೈಪೋಟಿ ಮತ್ತು ಅಂತಿಮವಾಗಿ ಗಡಿರಕ್ಷಣೆ ಹೊರತಾಗಿ ಅಭಿವೃದ್ಧಿ 
ಕಾರ್ಯಗಳಿಗೆ ಅರ್ಥನೇನಿದೆ? ಕೈಗಾರಿಕೆಗಳಿಗೆ ಜಮೀನು ಮತ್ತಿತರ ಮೂಲಸೌಕರ್ಯ 


ಒದಗಿಸುವಾಗ ಸರಕಾರ ಅವು ಯಾವ ಪ್ರದೇಶದಲ್ಲಿ ಎಷ್ಟು ಜನರಿಗೆ ಉದ್ಯೋಗ 
ಒದಗಿಸಲಿವೆ ಎಂಬುದನ್ನು ಮುಖ್ಯವಾಗಿ ಪರಿಗಣಿಸಬೇಕು. ಮೂಲಸೌಕರ್ಯ -ಕೈಗಾರಕೆ- 
ಉದ್ಯೊ eಗ- ಉತ್ಪಾದನೆ ಬಳಕೆ ಇವುಗಳಲ್ಲಿ ಯಾವುದೂ ಅತಿಯಾಗದೆ 
ಸಮತೋಲನವಾಗಿದಲ್ಲಿ ಮಾದರಿ ಅರ್ಥವ್ಯವಸ್ಥೆಯಾದೀತು. ಆದರೆ ಇದೆಲ್ಲ ಬರಿ 
ನಮ್ಮ ಕನವರಿಕೆಯಾಗಿದೆ. ವಿಜ್ಞಾನದ ಅವಿಷ್ಠಾರಗಳನ್ನೇ ಚಕ್ರವಾಗಿಸಿಕೊಂಡ ಅಭಿವೃದ್ಧಿಯ 
ಹುಚ್ಚುಕುದುರೆ ದೇಶದೇಶಗಳ ನಡುವಿನ ಕೊಸೆಯಿರದ ಸರ್ಧೆಯಲ್ಲಿ ಮಾಟದ 
ಓಡುತ್ತಲೇ ಇದೆ. ಚುಕ್ಕಾಣಿ ಯಾರ ಕೈಯಲ್ಲಿದೆ ಎಂಬುದೇ ತಿಳಿಯುತ್ತಿಲ್ಲ. ನೇತಾರರೆಲ್ಲರೂ 
ಅಭಿವೃ ದ್ವಿಯ ಸಿದ್ದಮಾದರಿಗೆ ಜೋತುಬಿದ್ದಂತಿದೆ. ಮನುಷ್ಯನ ಕಿ 'ಕ್ರಿಯಾಶೀಲತೆಯ 
ಮೂಲಾಧಾರವಾದ ವಾಂಛೆಯೇ ಅಭಿವೃ ದಿಯ ಹಿಂದಿನ ಪೇರಣೆಯೆ? ಏನೇ ಇದ್ದರೂ 
ಪರಿಣಾಮವಂತೂ ಪ್ರಕೃತಿ ವಿನಾಶಕ್ಕೆ ಕಾರಣವಾಗುತ್ತಿದ್ದು ಭೂಮಿಯ ಇತರ ಜೀವಿಗಳ 
ಜೀವಿಸುವ ಹಕ್ಕನ್ನು ಗ. ಫ್ರಾನ್ಸ್‌ ದೇಶದ ಹಳ್ಳಿಯೊಂದರಲ್ಲಿ ಕೆಲವರು 
ಉದ್ದೇಶಪೂರ್ವಕವಾಗಿ ವದ್ಯುತ್‌ ಸಂಪರ್ಕವನ್ನೂ ಪಡೆಯದೆ ಸರಳವಾಗಿ ಬದುಕುತ್ತಿರುವ 
ಕುರಿತ ಲೇಖನವೊಂದು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ನಮ್ಮ ದೇಶದಲ್ಲೂ 
ಕೋವಿಡ್‌ ನಂತರದ ಚೆಳವಣಿಗೆಯಲ್ಲಿ ಅನೇಕರು ಹಳ್ಳಿಗಳಿಗೆ 
ಹಿಂದಿರುಗಿ ನೆಲಸತೊಡಗಿದ್ದಾರೆ. ನಗರಜೀವನ ಸಾಕೆನ್ಸಿ A 
ಕೃಷಿಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ತಮಗೆ ಬೇಕಾದ ತರಕಾರಿಯನ್ನು 
ತಾವೇ ಬೆಳೆಯುತ್ತಿದ್ದಾರೆ. ಕೈಮಗ್ಗದ ಬಟ್ಟೆಯನ್ನು ತೊಡುತಿದ್ದಾರೆ. 
ನಿಜಕ್ಕೂ ಇವು pe ಬೆಳವಣಿಗೆ. ಜಾತೆಯ ತೇರು ಪಾಜೆಮುಟ್ಟ 
ಹಿಂದಿರುಗುವಂತೆ ಎಲ್ಲರೂ ನಗರದ ಗೆರೆಮುಟ್ಟಿಯೇ 
ಹಿಂದಿರುಗಬೇಕೇನೊ? 


-ಎನ್‌.ಎಂ. ಕುಲಕರ್ಣಿ, ಕೈಮಗ್ಗ ವಸ್ತ್ರ ವಿನ್ಯಾಸಕ ಮತ್ತು 
ಮಾರಾಟಗಾರ, ಹೆಗ್ಗೋಡು 


ಹೊಸ ನುಮಸ್ಯ/ಜುಲೈ/೨೦೨೧ 
ಪ್ರದತಿಯೋ ಪ್ರಆಯಪೊೋ? 


ಬಲಶಾಲಿಗಳು ಮತ್ತು ಉಳ್ಳವರು ರೂಪಿಸುತ್ತಿರುವ ಮತ್ತು ಉಳಿದವರ ಮೇಲೆ 
ಹೇರುತ್ತಿರುವ ಜೀವನಕ್ಕೈ ಲಿಯ ಸ "ಅಭಿವೃದ್ಧಿಯು ಉಪಬೋಗ, ವ್ಯಾಪಾರ 
ಮತ್ತು ಅವುಗಳನ್ನು ಪ್ರೋತಾಹಿಸುವ ತಂತ್ರಜ್ಞಾನದ ಕೊಡುಗೆ. ಈ ಪರಸಿತಿಯಾಗಲೀ 
ಇದಿರಿಂದ ಪಡಿಪಾಟಲುಗಳನ್ನು ಅನುಭವಿಸುತ್ತಿರುವ ದುರ್ಬಲರ ನೋವು ತುಂಬಿದ 
ಪ್ರತಿಭಟನೆಯಾಗಲೀ ಅಲ್ಲ. 'ಅನ್ನದೊಳಗೊಂದಗುಳೆ... ’ “ಇಂದಿಂಗೆ 
ನಾಳಿಗೆ' ತೆಗೆದಿಡಬಾರದೆಂಬ ತಿಳಿವಳಿಕೆಯು ಹೇಳುವ "ಅಸಂಗಹ' ತತ್ವವನ್ನು ಗಾಂಧಿಯೂ 
ಹೇಳಿದರು. ಸ್ಪರ್ಧೆ ಮತ್ತು ರಕ್ತಪಾತಗಳಿಗೆ ಎಡೆ ಮಾಡಿಕೊಡುವ ರುಜಕಾರಣವಾಗಲೀ 
"ಹುಸಿ' ಪ್ರಜಾಪ್ರಭುತ್ಸವಾಗಲೀ ಇದಕ್ಕೆ ಪರಿಹಾರವಲ್ಲ. ಸಾಮಾಜಿಕ ನ್ಯಾಯದ 
ಫಲಾನುಭವಿಗಳಿಗೂ ಬಡೇ ಪಗತಿ' ಎಂಬ ಭ್ರಮೆಯನ್ನು ಹುಟ್ಟಿಸುವುದರಲ್ಲಿ ವ್ಯವಸ್ಥೆಯು 
ಯಶಸ್ವಿಯಾಗಿದೆ. ಇಂತಹ ದುರಂತಕ್ಕೆ ಕಾರಣವಾಗಿರುವ "ರಾಜಕಾರಣ' ಮತ್ತು "ಪಕ್ಷ 
ಪ್ರಭುಗಳಿಗೆ” ಅಹವಾಲು ಮು ನಿಷ್ಟಯೋಜಕ. ಇವುಗಳ ಬಗ್ಗೆ ಆತನವಾಗಿ 
ಅಥವಾ ಆಕಮಣಶೀಲವಾಗಿ ಮಾತಾಡಿ, ಓದೆ-ಬರೆದು "ಹುತಾತ್ಮ ಭಾವ'ದ ಸುಖವನ್ನು 
ಅನುಭವಿಸುವುದು ಕೂಡ ನಡೆದಿದೆ. ಆದರೆ, ಇಂತಹ ಯಾವುದೇ ಪ್ರಯತ್ನವನ್ನು 
ನಿರಾಕರಿಸುವ ಸಿನಿಕತನವು ಅದಕ್ಕಿಂತ ಅಪಾಯಕರ. 

ಮನುಷ್ಯನ ಒಳಗೆ ಹುದುಗಿರುವ 'ದುಷ್ಠಭಾವಗಳ'ನ್ನು ನಿಯಂತ್ರಿಸಿ ಒಳ್ಳೆಯದನ್ನು 
ಚಿಗುರಿಸುವ "ಸಾಮುದಾಯಿಕ ವಿವೇಕ'ವು ಕಾಣೆಯಾಗಿರುವ, "ವ್ಯಕ್ತಿವಾದವು' ಸ್ಪಾರ್ಥವೇ 
ಆಗಿಬಿಟ್ಟರುವ ನಮ್ಮ ಈ ಕಾಲದಲ್ಲಿ "ನಾನು ಬದಲಾಗಬೇಕು” ಎಂಬ ಹಂಬಲವನ್ನು 


ನನ್ನ ಪ್ರಾಯಶ್ಚಿತ್ತ ಎಲ್ಲ, ಹೇದೆ? 


ಗಾಂಧಿ "ಈ ಭೂಮಿ ಎಲ್ಲರ ಅಗತ್ಯವನ್ನೂ ಪೂರೈಸಬಲ್ಲುದು, ಆದರೆ 
ದುರಾಸೆಯನ್ನಲ್ಲ...' ಎಂದು ಎಚ್ಚರಿಸಿದ್ದರು. ಸರಿ, ಗಾಂಧಿ ವಿಚಾರಧಾರೆ ಎಲ್ಲರಿಗೂ 
ಗೊತ್ತಿರುವಂಥದ್ದೇ. ಮತ್ತೇಕೆ ಪುನಃ ಇಲ್ಲಿ ಭಜನೆ ಮಾಡಬೇಕು? 

ವಿಷಾದನೀಯ ವ್ಯಂಗ್ಯವೆಂದರೆ ಮನುಕುಲದ ಸದ್ಯದ ಸಮಸ್ಥೆಗಳೂ, ಆ ಸಮಸ್ಯೆಗಳಿಗೆ 
ಪರಿಹಾರವೂ ಸರ್ವವಿದಿತವೇ. ಗಾಂಧಿ ಚಿಂತನೆಯ ಹಾಗೆಯೇ. ಆದರೆ ಪರಿಹಾರದ 
ದಿಕ್ಕಿನಲ್ಲಿ ಹೆಜ್ಜೆಯಿಡಲು ಯಾರೂ ತಯಾರಿಲ್ಲ! 

ನಮ್ಮ ಅರ್ಥವ್ಯವಸ್ಥೆ ಮತ್ತು ನಾಗರಿಕತೆಗಳ ಬುನಾದಿಯೇ ದುರಾಸೆ. ಈ ಆಯ್ಕೆ 
ನಮ್ಮ ಮುಂದೆ ತಂದಿಟ್ಟಿರುವ ಬಿಕ್ಕಟ್ಟುಗಳು ಸಹ ಈಗ ಆರಂಭವಾದದ್ದಲ್ಲ. ಯಾವಾಗ 
ನಾವು ಆಧುನಿಕತೆ ಎಂದರೆ ಅಭಿವೃದ್ಧಿ ಎ೦ಬ ವ್ಯಾಖ್ಯಾನ ಕೊಟ್ಟುಕೊಂಡೆವೋ, ಮತ್ತು 
ಮನುಷ್ಯನನ್ನು ನಮ್ಮ ಕಾಳಜಿಯ ಕೇಂದ್ರಸ್ಥಾನದಿಂದ ಉಚ್ಚಾಟನೆ ಮಾಡಿಬಿಟ್ಟೆವೋ, 
ಅಂದಿನಿಂದ ಪ್ರತಿ ಹೆಚ್ಚೆಯೂ ನಮ್ಮನ್ನು ವಿನಾಶದ ಕಡೆಗೇ ಕರೆದೊಯ್ದಿದೆ. 

ನಮ್ಮ ದುರಾಸೆಗಳಿಗಾಗಿಯೇ ಕಾಡುಗಳನ್ನು ಕಳೆದುಕೊಂಡೆವು. ಜೈವಿಕ ಸಮತೋಲ 
ಕಳೆದುಕೊಂಡೆವು, ಸಹಜೀವನದ ಆನಂದವನ್ನು ಕಳದುಕೊಂಡೆವು... ಬಾಕಿ ಇರುವುದು 
ಮಾನವ ತಳಿಯ ನಾಮಾವಶೇಷ ಮಾತ್ರ. ಈ ಸರ್ವನಾಶಕ್ಕೆ ನಾವು ಕೊಟ್ಟುಕೊಂಡ 
ಹೆಸರೇ "ಅಭಿವೃದ್ಧಿ 2 

ಪಃ ಅಭಿವೃದ್ಧಿ ಸಹಜವಾಗಿಯೇ ನಮ್ಮ ಮೌಲ್ಯವ್ಯವಸ್ಥೆ ಯನ್ನೂ ನಿರ್ದೇಶಿಸುತಿದೆ. 
ಕೋವಿಡ್‌ ಕಾಲದಲ್ಲೇ ಎರಡು ಕೋಟಿ ಜನ ತಮ್ಮ ಜೀವನೋಪಾಯ ಕಳೆದುಕೊಳ್ಳಿವರೆಂದೂ, 
ಸುಮಾರು ೪೦ ಕೋಟಿ ಭಾರತೀಯರು ಕಡುಬಡತನದ ಸುಳಿಗೆ ಜಾರುವರೆ೦ದೂ ವಿಶ್ವ 
ಹಣಕಾಸು ಸಂಸ್ಥೆ ವರದಿ ಕೊಟ್ಟಿತ್ತು ಈ ದಾರುಣ ಅಧಃಪತನದ ಸಮಯದಲ್ಲಿ ಅಂಬಾನಿಯವರ 


ನಿಮ್ಮ ನಿಮ್ಮ ಮನವ ಪಂತೈಸಿಮೊಜ್ವ ಮಲಿ 

ನಮ್ಮನ್ನು ಆಕ್ರಮಿಸಿಕೊಂಡು ನಮ್ಮ ಜೀವನಶೈಲಿಯನ್ನು ನಿಯಂತ್ರಿಸುತ್ತಿರುವ 
ಸಂಗತಿಗಳಿಂದ ಬಿಡುಗಡೆ ಪಡೆಯುವುದು ಹೇಗೆ ಎನ್ನುವ ಪ್ರಶ್ನೆಯು, ಆಳದಲ್ಲಿ ನಾಗರಿಕತೆ 
ಮತ್ತು ಧಾ ನಡುವೆ ಮೂಡಿರುವ ಲಿ ಸ ಬಿಕ್ಕಟ್ಟು ನನ್ನ 


ಸುತ್ತಲೂ ನ ನನ್ನನ್ನೇ ಕುಬ್ಬಗೊಳಿಸುವ ಒಂದು ಪರಿಸರ ಸೃಷ್ಟಿಯಾಗಿದೆ. ಬೇಕೋ 'ಬೇಡವೋ 


ನಾನು ಅದರಲ್ಲಿ ಪ ಪಾಲುದಾರಿಕೆ ಪಡೆದಿದ್ದೇನೆ ಎಂಬ ಅರಿವು ಮೂಡಿದಾಗ, ನನ್ನ ಮೇಲೆ 
ನನಗೆ ಅಸಹ್ಯ ಹುಟ್ಟುತ್ತದೆ. ನಾನು ಯಾವುದೋ ದೊಡ್ಡ ಮೋಸದ ಭಾಗವಾಗುತ್ತಿದ್ದೇನೆ 
ಅನ್ನುವ ಪಚ್ಜೆಯಲ್ಲಿ ಭಯ ಸೃಷ್ಟಿಯಾಗುತ್ತದೆ, ಎಚ್ಚರ ಹುಟುತ್ತದೆ. ಆಗ ಈ ಸೃಷ್ಟಿಯು ನಮ್ಮ 
'ಅನುಜೋಗುದ ವ ವಸು ಮಾತ್ರವಲ್ಲ, ಬದುಕಿನ್ನುವುದು "ಉಳ್ಳುವಿಕೆಯ ಪ್ರಶ್ನೆಯಲ್ಲ, ಅದು 
"ಇರುವಿಕೆಗೆ ಸ ಸಂಬಂಧಪಟ್ಟ ವಷಯ ಅನ್ನುವುದು ಅರಿವಾಗುತ್ತದೆ. 

ಬರಹದ ಮೂಲಕ, ಕುಂಬಾರ, ವೈದ್ಯ ಇಂಜಿನಿಯರು, ಬಡಗಿ 
ಕಸುಬಿನಲ್ಲಿ ತೋರಿಸುವ ಕೌಶಲ್ಯ, ನಿಷ್ಠೆಗಳಿಂದ ನಮ್ಮೊಳಗೆ 
ಎಚ್ಚರವನ್ನು, ಭಯವನ್ನು ಮತ್ತು ಆತ್ಮಸಾಕ್ಷಿಯನ್ನು. ಆತ್ಮಸಾಕ್ಷಿಯೇ 


4) 


೧೦ 


ಮೂಡಿಸುವ "ನಾಚಿಕೆ' ನಮ್ಮೆಲ್ಲರಲ್ಲೂ ಹುಟ್ಟಬೇಕು. ಗಂಡು, ಹೆಣ್ಣು. ಸಮುದಾಯ, 
ಸಮಾಜ ಎಲ್ಲರೂ "ತಾಯಿತನ'ವನ್ನು 'ಆವಾಹಿಸಿಕೊಳ್ಳುವುದರಿಂದ ಮಾತ್ರ ಇದು ಸಾಧ್ಯ 
ಹೆಂಗಸ ರಿಗೂ ಇದು ಕಷ್ಟವೇ. pA "ತಾಯಿತತ್ತ' ಸ್ವಂತ ಮಕ್ಕಳ ಆಚೆಗೆ 
ಚಲಿಸುತ್ತದೆ, ಎಲ್ಲರನ್ನೂ ಒಳಗೊಳ್ಳುತ್ತದೆ. 

ಕೊರೊನಾದ ಹಿಡಿತದಲ್ಲಿ ಸಕ್ಸ ಕಾಲದಲ್ಲಿ, ನಾವು ರೈಲು, ಬಸ್ತು, ಅಂಗಡಿ, 
ಸಿನಿಮಾ, pe ಕಿಕೆಟ್‌- ಕುಡಿತ ಸ ಹಪೆಹಪಿಗಳಿಲ್ಲದೆ 
ಬದುಕಿದೆವಲ್ಲ, ಅಲ್ಲೊಂದು ಪಾಠವಿದೆ. "ಅಭಿವೃದ್ಧಿ 'ಯ ವಿಷಪ್ರಾಶನವು 
ಅನಿವಾರ್ಯವಲ್ಲವೆನು ವುದೇ ಆ ಪಾಠ. ನಾವು ಈ ಪಾಠವನ್ನು ಕಲಿಯಲು ಆಳುವ 
ಶಕ್ತಿಗಳು ಬಿಡುವುದಿಲ್ಲ. 

ಆದರೆ, ನಾವು ಕೂಡ ಕನಸು ಕಾಣುವುದನ್ನು ನಿಲ್ಲಿಸಬಾರದು 
'ಆತ್ಸಸಾಕ್ಷಿ'ಯನ್ನು ಕಾಪಿಟ್ಟುಕೊಂಡು ಅನುಭವಿಸುವ ಸೋಲು ನಿಜಕ್ಕೂ 
ಸೋಲಲ್ಲ. ಬುದ್ಧ, ಬಸವ, ಗಾಂಧಿ ಎಲ್ಲರೂ ಹೀಗೆ ಸೋತು 
ಗೆದ್ದವರು. ಲೋಕವು ನಾಗರಿಕತೆಗಳ ಹುಟ್ಟು-ಸಾವುಗಳನ್ನು ಕಂಡಿದೆ 
ಅಂಥ ಮಾನವಲೋಕವೇ ನಾಶದ ಹಾದಿಯಲ್ಲಿ ಸಾಗುತ್ತಿದೆಯೇ? 
ಈಗ ಇರುವ ಸ್ಥಿತಿಯು ನಾಶವೇ ಅಲ್ಲದೆ ಮತ್ತೇನು? 


ಎಟ್‌. ಎಸ್‌. ರಾಘವೇಂದ್ರ ರಾವ್‌, ನಿವೃತ 
ಕನ್ನಡ ಅಧ್ಯಾಪಕರು ಮತ್ತು ಕೇಖಕರು, ಬೆರೆಗೆಳೂರು 


ಪ್ರತಿ ಗಂಟೆಯ ಆದಾಯ ೯೦ ಕೋಟಿ ರೂಪಾಯಿಗೆ ಏರಿತ್ತು ಆ ಎರಡು ವರ್ಷಗಳಲ್ಲಿ 
ಅಂಬಾನಿ- ಅದಾನಿಗಳ ಗಳಿಕೆಯಲ್ಲಿ ಶೇಕಡಾ ೩೫ರಷ್ಟು ಏರಿಕೆ ಕಂಡುಬಂತು! 

ಈ ರಾಕ್ಷಸೀ ಅಸಮಾನತೆಯೇ ಎಲ್ಲ ಹಿಂಸೆಯ ಮೂಲ ಎಂದು ಗೊತ್ತಿದ್ದೂ, 
ಬಡತನವೆಂಬುದೇ ಇಂದು ಹೀನಾಯ ಅಪಮಾನ ಎನಿಸಿರುವುದಕ್ಕೆ ಸಂಪತ್ತಿನ ಈ 
ಮಟ್ಟಿನ ಅಶ್ಲೀಲ ಆರಾಧನೆಯೇ ಕಾರಣ ಎಂಬುದನ್ನೂ ಮರೆತು, ನಮ್ಮ ಪಾಡಿಗೆ ಕಣ್ಣು 
ತಿರುಗಿಸಿ ಓಡುತ್ತಿದ್ದೇವೆ. ಅದಕ್ಕೇ ಆಧುನಿಕ ಮಾನವನ ಬದುಕಿನ ಓಟ ತನ್ನನ್ನೇ 
ಸುಟ್ಟುಕೊಳ್ಳುವ ಭಸ್ಮಾಸುರ ಆಟದ ಹಾಗೆ ಕಾಣತೊಡಗಿದೆ... 

ಹೀಗೆ ಕೊನೆಯಿಲ್ಲದ ದೃಷ್ಟಾಂತಗಳನ್ನು ಕೊಡುತ್ತಲೇ ಹೋಗಬಹುದು. ಕೊಟ್ಟು 
ದಣಿಯಬಹುದು. ಪ್ರಯೋಜನವೇನು? ಯಾಕೆಂದರೆ ಎಲ್ಲವೂ ಎಲ್ಲರಿಗೂ ಗೊತ್ತಿರುವ 
ಸಂಗತಿಗಳೇ. ಅಷ್ಟೇ ಅಲ್ಲ, ಇದರ ಪರಿಹಾರ ಸಹ ಎಲ್ಲರಿಗೂ ಗೊತ್ತು! ನಾವು ಕ್ಷಣ 
ನಿಧಾನಿಸಿ ಉತ್ತರ ನಂನಮ್ಮ ಬದುಕಿನಲ್ಲೇ ಇದೆ ಎಂದು 
ಒಪ್ಪಿಕೊಳ್ಳುವವರೆಗೆ- ಅಂದರೆ ನಮ್ಮ ದುರಾಸೆಗಳಿಗೆ "ಸರಳ ಸಭ್ಯ' 
ಮಿತಿ ಹೇರಿಕೊಂಡು "ಎಲ್ಲರೊಳಗೊಂದಾಗಿ' ಬಾಳದಿದ್ದರೆ, ಯಾರಿಗೂ 
ಉಳಿಗಾಲವಿಲ್ಲ. ಅದೂ ಎಲ್ಲರಿಗೂ ಗೊತ್ತು. ಅದರೆ ನಮ್ಮ 
ದುರಾಸೆ ಸೆಗಳಿಗೆ ಮಿತಿ ಕಂಡುಕೊಳ್ಳುವ ಬಗೆ ಯಾವುದು? ಶುರು 
ಮಾಡುವುದೆಲ್ಲಿಂದ? ಮತ್ತು ಆ ಸಂಯಮವೇ ಸಮೂಹ * 
ಆಂದೋಲನದ ಸ್ವರೂಪ ಪಡೆಯುವುದು ಹೇಗೆ? 

ಒಟ್ಟಿನಲ್ಲಿ ನಾನೂ ತಪ್ಪಿತಸ್ಥ ನೇ. ಅಂದಾಗ ನನ್ನ ಪ್ರಾಯಶ್ಚಿತ್ತ ಎಲ್ಲಿ ಹೇಗೆ? 


-ಎನ್‌.ಎಸ್‌. ಶಂಕರ್‌, ಹಿರಿಯ ಪತ್ರಕರ್ತ, ಚಲಚಿತ್ರ ನಿರ್ದೇಶಕ 


ನನಗೆ "ದೇವರು' ಅಂತ ಆದಾಗ, ನನ್ನನ್ನು ನಾನೇ ಭೇದಿಸಿಕೊಳ್ಳುವುದಕ್ಕೆ ಇರುವ 
ಒಂದೇ ದಾರಿ ನಾನು ಮಾಡುವ ಕಾಯಕ ಎನು ವುದು ನನಗೆ ಹೊಳೆಯುದೆದೆ. 

ಅನುದಿನದ ಬದುಕಿನಲ್ಲಿ ಬದಲಾವಣೆಯಾಗದೆ, ಮತ್ತೊಬ್ಬರಲ್ಲಿ ಅದನ್ನು ತರುವುದು 

ಸಾಧ್ಯವಿಲ್ಲ ಅನ್ನುವ ನಂಬಿಕೆ ನನ್ನದು. ಅದಕ್ಕಾಗಿ ಮಿತಿಯಲ್ಲಿ ನಾನು 
Ma ಮಳನೀರಿನ ಸ ಸಂಗಹ/ಬಳಕ್ಕೆ, ಬೀದಿಯ ಪಾರ್ಥೇನಿಯರಿ, ಪ್ಲಾಸಿಕ್‌ 
ತ್ಯಾಜ್ಯಗಳನ್ನು ಆಯ್ದು ತೆಗೆಯುವುದು, ಲಭ್ಯವಿರುವ ಖಾಲಿ ಜಾಗದಲ್ಲಿ ಸೊಪ್ರು/ತರಕಾರಿ 
Me ತ್ಯಾಜ್ಯವಸ್ತುಗಳನ್ನು ಗೊಬ್ಬರವಾಗಿ ಬಳಸುವುದು, ದೇಶೀ/ಕರಕುಶಲ ವಸ್ತುಗಳನ್ನು 
ಬಳಸುವುದು, ಬೀದಿ ನಾಯಿಗಳಿಗೆ ಊಟ ಹಾಕುವುದು ಇತ್ಯಾದಿ. 
ಇದೆಲ್ಲದರಿಂದ ಲೋಕ ಬದಲಾಗುತ್ತದೋ ಇಲ್ಲವೋ ತಿಳಿಯದು. 
ನನ್ನ ಲೋಕದೃಷ್ಟಿ ಬದಲಾಗುತ್ತದೆ. ಎಲ್ಲರೂ ಬದಲಾಗಬೇಕು 
ಎನ್ನುವುದು ಕನಸೇ ಇರಬಹುದು. ಆದರೆ, ಕನಸುಗಳಿಲ್ಲದ ಬದುಕಿಗೆ 
ಅರ್ಥವೆಲ್ಲಿದೆ? 


ಹೊಸ ಮನುಷ್ಯ/ಜುಲೈ / ೨೦೨೧ 


ತಮ್ಮ ಜೀವನ ಪ್ರಾರಂಭಿಸಿ ಯೌವನದಲ್ಲಿ ಸೋವಿಯತ್‌ ಒಕ್ಕೂಟದ ಕಟ್ಟಾ ಸಮರ್ಥಕ 
ಮಾರ್ಕವಾದಿ-ಲೆನಿನ್‌ವಾದಿಯಾಗಿ ಬದಲಾಗಿದ್ದವರು. ತಮ್ಮ "ಅಂನೆಯ' ವರ್ಷದಲ್ಲಿ 
ಕಮೂ ನಿಸಂನಿಂದ ಭಮನಿರಸನಗೊಂಡು ಪ್ರಜಾಸತ್ತಾತ್ಮಕ ಸಮಾಜವಾದದ ಕಡೆ, ನಂತರ 
pe ಮತ್ತು ವಿನೋಬಾ ಅವರುಗಳ ವಿಚಾರಗಳ ಕಡೆಗೆ ನಡೆದರು. ೬೦ರ ದಶಕದ 
ಉದ್ದಕ್ಕೂ ಅವರು ಸಾಮುದಾಯಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. "ಸಂಪೂರ್ಣ 
ಕ್ರಾಂತಿ'ಯ ಕರೆ ಅವರ ಬೌದ್ದಿಕ ಪ್ರಯಾಣದಲ್ಲಿ ಮತ್ತೊಂದು ಹಂತ ಮಾತ್ರವಾಗದೆ 
ಇಡೀ ಪ್ರಯಾಣದ ಅನುಭವದ ಅರಿವಿನ ಕೋಶವಾಗಿತ್ತು ೨೦ನೆಯ ಶತಮಾನದ 
ಎಲ್ಲಾ ಸಿದ್ಧಾಂತಗಳನ್ನೂ ಒಂದು ಉದ್ದೇಶಕ್ಕಾಗಿ ಸಮಗಗೊಳಿಸುವುದಾಗಿತ್ತು 

ಜೆ.ಪಿ. ತಮ್ಮ ಕಾಲಕ್ಕಿಂತ ಬಹಳ ಮುಂದಿದ್ದರು. ಆದ್ದರಿಂದ ಅವರ ವಿಚಾರವು 
ಸಹಜವಾಗಿಯೇ ಸ್ಫೂಲವಾಗಿತ್ತು ಅವರು ಸಂಪೂರ್ಣ ಕಾಂತಿ ಎಂದರೆ ವ್ಯವಸ್ಥೆ ಳೆ ಮತ್ತು 
ಮನುಷ್ಠರನ್ನು ಒಂದು. ಮೂಲಭೊತ ಮರುಹೊಂದಾಣಿಕೆಗೆ ಸಿದ್ದಮಾಡುವ I 
ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಥ ಫಿಕ, ಹಾಗೆಯೇ ಆಧ್ಯಾ ತಿಕ ವಲಯಗಳಲ್ಲಿಯೂ 
ಸಹ ಆಗುವ ಕ್ರಾಂತಿ ಎಂಬ ಮಾತನಾ ್ಸಿಡುವುದರ ಆಚೆಗೆ ಹೋಗಲಿಲ್ಲ. ಕ್ರಾಂತಿಕಾರಕ 
ಬದಲಾವಣೆ ಅಹಿಂಸಾತ್ಮಕವಾಗಿದ್ದು ಅದು ರಾತ್ರೋರಾತ್ರಿ ಸಂಭವಿಸಲಾರದು ಎಂದು 
ಅವರು ಆಗ್ರಹಿಸುತ್ತಿದ್ದರು. 

ಅವರ ಹೆಗಲ ಮೇಲೆ ನಿಂತು ನಾವು ಇನ್ನೂ ಉತ್ತಮ ಕೆಲಸ ಮಾಡಬಹುದು. 
ನಾವು ಜೆಪಿಯವರ ವಿಶಾಲ ವಿಚಾರರಾಶಿಯು ಒಳಗೊಳ್ಳದೆ ಬಿಟ್ಟರುವ ಫುಲೆ- 
ಅಂಬೇಡ್ಕರ್‌ವಾದಿ ಬಳುವಳಿಯನ್ನು, ಮಹಿಳಾವಾದವನ್ನು, ಪರಿಸರವಾದದಂತಹ 
ಸಿದ್ಧಾಂತಗಳನ್ನೂ ಒಂದುಗೂಡಿಸಬಹುದು. ಅವರು ತಮ್ಮ ಕಾಲಕ್ಕೆ ಗಹಿಸಲಾಗದಿದ್ದ, 
ಲಿಂಗ, ಜೀವಿಪರಿಸ್ಥಿತಿ, ಮಾಹಿತಿ ರಚನೆ ಮತ್ತು ಸಂವಹನ ತಂತ್ರಗಳ೦ತಹ ಅಂಶಗಳತ್ತ 
ನಾವು ಗಮನ ಹರಿಸಬಹುದು. ನಾವು ಇತಿಹಾಸದ ಮುಂಚೂಣಿ ನಾಯಕವರ್ಗವೊಂದರ 
ಪರಿಕಲ್ಪನೆ, ಕ್ರಾಂತಿಕಾರಕ ಬದಲಾವಣೆಗಳ ಸಾರ್ವತ್ರಿಕ ಮಾದರಿ, ಮತ್ತು ಒಮ್ಮೆಲೇ 
ಸಂಭವಿಸುವ ಕ್ರಾಂತಿಯಂತಹ ೧೯ ನೆಯ ಶತಮಾನದ ಸಿದ್ಧಾಂತಗಳಲ್ಲಿಯ 


ಮೂಢನಂಬಿಕೆಗಳನ್ನು ತ್ಯಜಿಸಬಹುದು. ಒಂದು ಉತ್ತಮ ಸಮಾಜದ ಚಿತ್ರವನ್ನು 
ಕಲ್ಲಕತ(ಉಟೋಪಿಯ)ಯಿಂದ ಕಡ ತೆಗೆದುಕೊಳ್ಳದೆ ನಮ್ಮ ಹೊಸ ಆದರ್ಶಗಳನ್ನು 


ನಾವು ಭಾರತದ ಸಂವಿಧಾನದ ಮೌಲ್ಯಗಳ ಮೂಲಕ ಸಾಧಿಸುವ ಪ್ರಯತ್ನ ಮಾಡಬಹುದು. 
ಕ್ರಾಂತಿಯ ವಿಚಾರವನ್ನು ಕ್ರಾಂತಿಕಾರಕಗೊಳಿಸಬಹುದು. 


ಇಂತಹ ಹೊಸ ತತ್ವಪ್ರಣಾಲಿಕೆಯೊಂದನ್ನು ರೂಪಿಸುವುದು ನಮ್ಮ ಕಾಲದ ಬಹುದೊಡ್ಡ 


ಸವಾಲುಗಳಲ್ಲೊಂದು. ಇದು ರಾಜಕೀಯ ನಾಯಕರಿಗೆ ಮತ್ತು ಕಾರ್ಯಕರ್ತರ ಪಾಲಿನ 
ಸವಾಲು ಮಾತ್ರವಲ್ಲ. ಅದು ಎಲ್ಲಾ ಸಾಮಾಜಿಕ ಕಾರ್ಯಕರ್ತರಿಗೂ, ಬುದ್ದಿಜೀವಿಗಳಿಗೂ 
ಶಿಕ್ಷಣ ತಜ್ಞರಿಗೂ ಕಲಾವಿದರಿಗೂ ಕೂಡ ಒಂದು ಸವಾಲು. ಈ ಜೂನ್‌ ೫, > 
ಆದರೆ ಅನಿವಾರ್ಯವಾದ ಪ್ರಯಾಣದ ಪ್ರಾರಂಭ ಬಿಂದುವಾಗಲಿ.' 


(ಲೇಖಕರು ಖ್ಯಾತ ರಾಜಕೀಯ ವಿಶ್ಲೇಷಕರು ಮತ್ತು "ಸ 
ಇಂಡಿಯಾ pe ಸಂಚಾಲಕರು). 

(ಕೃಪೆ: ದ ಪಿಂಟ್‌ ಕನ್ನಡಕ್ಕೆ: ಎಂ. ರಾಜು) 
೨ನೇ ಪುಟದಿಂದ) 
ಕೆಲವು ಮೌಲ್ಯಗಳು ನಮ್ಮ ಪಠ್ಯಕ್ರಮದ ಭಾಗವಾಗಬೇಕು. ದೃಶ್ಯ ಮಾಧ್ಯಮಗಳಲ್ಲಿ 
ದಿನದುದ್ದಕ್ಕೂ ನೂರೆಂಟು ಬಗೆಯ ಸುಳ್ಳು ಜಾಹಿರಾತುಗಳು, ಪ್ರಚಾರಗಳು, ಬೇಸರಗೊಳ್ಳುವಷ್ಟು 
ಬಿತ್ತರಗೊಳ್ಳುತ್ತಲೇ ಇರುತ್ತವೆ. ಅವುಗಳ ಮಧ್ಯೆ ಒಂದೆರಡಾದರೂ ಜಾಹಿರಾತುಗಳನ್ನು 
ಸರಕಾರವಾಗಲಿ, ಸಮಾನ ವಿಚಾರ ಹೊಂದಿದ ಸಂಘಸಂಸ್ಥೆಗಳಾಗಲಿ ಸರಳ ಜವ 
ವಿಧಾನ ಕುರಿತು ಪ್ರಚುರ ಪಡಿಸಬಹುದಲ್ಲವೆ? ಅವು ಎಲ್ಲೋ ಯಾರನ್ನಾದರು ತಟ್ಟಬಹುದು. 

ಗೋಕಟ್ಟೆ ಕುರಿತು ಪ್ರಬಂಧ ನಮ್ಮನ್ನು ಬಾಲ್ಕದತ್ತ ಎಳೆಯಿತು. ಸೇದುವ ಬಾಲ, 
ಸೇದುವ ಬಾವಿಯ ಹಗ್ಗ, ಬಾವಿ ಸುತ್ತಲಿನ ಕಲ್ಲಿನ ಜಲಾಲ. ಅವುಗಳ ಸುತ್ತಲೂ 
ನೀರಿಗಾಗಿ ನೆರೆಯುತ್ತಿದ್ದ ದನಕರುಗಳು, ಕಂಕುಳಲ್ಲೊಂದು, ತಲೆಯ ಮೇ ಟೊಂದು 
ಜೋಡು ಕೊಡ ಹೊತ್ತು ನೀರು ತರುವ ಹೆಂಗಳೆಯರು ಹೀಗೆ ಗ್ರಾಮೀಣ ಪ್ರದೇಶದ 
ಬಾವಿಗಳು ಗ್ರಾಮ ಜೀವೆನದ ಜೀವಂತಿಕೆಯ ಕೇಂದ್ರಗಳಾಗಿದ್ದವು. ಅದರೊಂದಿಗೆ ಆಗ 
ಪ್ರಚಲಿತ ಇದ್ದ ಅಸ್ಲಃ ಶ್ಯತೆಯ ಆಚರಣೆಯೂ ನೆನಪಾಗುತ್ತದೆ. 

ವೆಂಕಟೇಶ ಮಾಚಕನೂರ, ಧಾರವಾಡ. 


"ಇನ್ನು ಈ ಅಭಿವೃದ್ಧಿ ಸಾಕು' ವಿಷಯ ಕುರಿತ ಚರ್ಚೆಗೆ ನೀವು ಬರೆದಿರುವ 
ಮುನ್ನು ಡಿಯ ಮಾತುಗಳನ್ನು ಓದುತ್ತಿದ್ದಂತೆ ನನಗೆ ಎರಡು-ಮೂರು ವರ್ಷಗಳ ಹಿಂದೆ 
ನಾನು REN ಭಾಗವಟಿಸಿದ್ದ ಕುಪ್ಪಳ್ಳಿಯ ಅಧ್ಯಯನ ಶಿಬಿರದ ಒಂದು ದಿನ 
ಊಟದ ಬಿಡುವಿನಲ್ಲಿ ನೀವು ಇಬ್ಬರು ಸಂಪನ್ಮೂಲ ವ್ಯಕಿಗಳೊಂದಿಗೆ ನಡೆಸಿದ್ದ ಮಾತುಕತೆ 
ನೆನಪಿಗೆ ಬಂತು. ಈ ಶಿಬಿರ ಆಯೋಜಿಸುವ ಪೋಟಾ ಜನ್ಮಶತಾಬ್ದಿ ಪ್ರತಿಷ್ಠಾನ 
ಬದ್ದವಾಗಿರಬೇಕಾದ ತತ್ವಗಳಿಗೆ ವಿರುದ್ಧವಾಗಿ ಪ್ರತಿಷ್ಠಾನದ ಒಬ್ಬ ಟ್ರಸ್ಟೀ ದುಬಾರಿ 


೧೧ 


ಕಾರನ್ನು ಕೊಂಡದ್ದಕ್ಕಾಗಿ ಅವರಿಂದ ಪ್ರತಿಷ್ಠಾನವು ಟಸ್ಪೀಶಿಪ್‌ಗೆ ರಾಜೀನಾಮೆ ಕೊಡಿಸಿದ್ದನ್ನು 
ನೀವು ಹೇಳುತ್ತಿದ್ದಂತೆ "ಕೋಹಿಯಾವಾದಿ ಚಿಂತಕರೆಂದು ಖ್ಯಾತರಾದ ವಿಶ್ವವಿದ್ಧಾ ನಿಲಯದ 
ಪ್ರಾಧ್ಯಾಪಕರಾಗಿದ್ದ ಆ ಸಂಪನ್ಮೂಲ ವ್ಯಕ್ತಿಗಳು "ಅಯ್ಯೋ ನಾವು "ಎಂತಹ ಕಾರು 


ಇಟುಕೊಳ್ಳತ್ತೇವ ಎನ್ನುವುದಕ್ಕೂ ಸೆಮಾಜವಾದಕ್ಕೂ ಸಂಬಂಧವೇನು? ಎಂದು ನಕ್ಕು 


ಪ್ರಶ್ನಿಸಿದರು. ಆಗ ನೀವು ಮುಂದೆ ಮಾತಾಡದೆ ಅವರತ ಬಿರುನೋಟ ಬೀರಿ ಅಲ್ಲಿಂದ 
ಎದುಹೋದ ಚಿತ್ರ ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂತೆ ನೆನಪಿದೆ. ನಿಮಗೆ? ಸಮಾಜವಾದ, 
ಸರಳ ಜೀವನ ಇವೆಲ್ಲ ಬುದ್ದಿಜೀವಿಗಳ ಜಾಣ ಮಾತುಗಾರಿಕೆ ಮಾತ್ರವಾಗಿರುವವರೆಗೆ 
ಬದಲಾವಣೆ ಎಂಬುದು ಸಾಧ್ಯವಿಲ್ಲದ ಮಾತು 


-ಎಸ್‌. ಬಿ. ಶಿವಕುಮಾರ್‌, ನಂಜನಗೂಡು 
ಜೂನ್‌ ಸಂಚಿಕೆ ತಲುಪಿದೆ. ಕರೋನಾ ನಿಯಂತಿ ತಿಸುವಲ್ಲಿ ಸರಕಾರಗಳು ಮೈಮರೆತು 
ಕುಳಿತು ನಡೆದುಕೊಂಡ ಬಗೆಗೆ ನಿಮ್ಮ ಸಂಪಾದಕೀಯ ಎಂದಿನಂತೆಯೇ A ಕ್ಲೂ 
ಸಮತೂಕವುಳ್ಳದ್ದೂ ಆಗಿದೆ. ಕಂಟೇಜಿಯನ್‌' ಚಲನಚಿತ್ರದ ಕುರಿತಾದ ನಾಗೇಶ್‌ 
ಹೆಗಡೆ ಅವರ ಲೇಖಿನ ವರ್ತಮಾನದ ತಲ್ಲಣಗಳೊಂದಿಗೆ ಹೋಲಿಸಿ ನೋಡಿಕೊಳ್ಳಲು 
ನಮಗೆ ಅನುವು ಮಾಡಿಕೊಡುತ್ತದೆ. ವೈರಾವೊಂದು ಲೋಕದ ಸರ್ವ ಚಟುವಟಿಕೆಗಳನ್ನು 
ಪ್ರಭಾವಿಸಿ ಮನುಷ್ಯನನ್ನು ಕೆ ಕೃಸಿಸ ಘ್‌ ಕಟಕಟೆಯಲ್ಲಿ ತಂದು ನಿಲ್ಲಿಸಿದ ಸಂಗತಿಯನ್ನು 
ಲಕ್ಷಿ £ಶ ತೋಳ್ಪಾಡಿ ಅವರ ಲೇಖನವು ಅನಾವರಣಗೊಳಿಸುತ್ತದೆ. ಅಭಿವೃದ್ಧಿ ಹೆಸ ರಿನಲ್ಲಿ 
ನಾಗಾಲೋಟದಲ್ಲಿ ಓಡುತ್ತಿರುವ ಮಾನವ ಜನಾಂಗ ನಾಶವಾಗಿ ನ ಮುನ್ನ 
ವಾಸ್ತವಿಕವಾಗಿ ಅದು ತಳೆಯಬೇಕಾದ ನಿಲುವಿನ ಸುಳುಹುಗಳನ್ನು ಡಾ. ರಾಜೇಂದ್ರ 
ಚೆನ್ನಿ ಅಕ್ಷರ ಕೆ.ವಿ, ಗೀತಾ ವಸಂತ, ಸಂತೋಷ ಕೌಲಗಿ, ಕೇಶವ ಎಚ್‌. ಕೊರ್ಸೆ 
ಮುಂತಾದವರ ಲೇಖನಗಳು ನೀಡುತ್ತವೆ. ಒಟ್ಟಾರೆ ಇದೊಂದು ಮೌಲಿಕ ಸಂಚಿಕೆ. 
-ಚನ್ನಪ್ಪ ಕಟ್ಟಿ, ಸಿಂದಗಿ 
ಜೂನ್‌ ತಿಂಗಳ "ಹೊಸ ಮನುಷ್ಯ' ಪತ್ರಿಕೆಯಲ್ಲಿ “ಈ ಅಭಿವೃದ್ಧಿ ಇನ್ನು ಸಾಕು: 
ಒಂದು ಚರ್ಚೆ' ಎಂಬ ಸಂಪಾದಕರ ಲೇಖನ ತುಂಬಾ ಸಕಾಲಿಕವಾದುದು ಎನ್ನಿಸಿತು. 
'ಅಭಿವೃದ್ಧಿ' ಎ೦ಬುದನ್ನು ನಮ್ಮ ಸ್ಟಾರ್ಥದ ಬೆಳೆ ಬೆಳೆಯುವ ಪರವಾನಗಿಯನ್ನಾಗಿ 
ಮಾಡಿಕೊಂಡಿದ್ದೇವೆ. ರಸ್ತೆ ಅಗಲೀಕರಣ, ಅವೈಜ್ಞಾನಿಕ ನದಿ ತಿರುವು, ಗಣಿಗಾರಿಕೆ 
ಮುಂತಾದುವುಗಳ ನೆಪದಲ್ಲಿ ನಿರಂತರ ವಿನಾಶ ೨೧ನೇ ಶತಮಾನದ ಮುಖ್ಯ ಕುರುಹಾಗಿ 
ಬಿಟ್ಟಿದೆ. ಐಷಾರಾಮಿ-ಮೂಲಭೂತ ಎಲ್ಲವೂ ಅಗತ್ಯಗಳೇ ಆಗಿ ಮತ್ತಷ್ಟು 
ನಾಶವಾಗುವುದರೊಳಗೆ ಇಷ್ಟು ಅಭಿವೃದ್ಧಿ ಸಾಕು ಎಂದು ಗಟ್ಟಿಯಾಗಿ ಹೇಳೋಣ. 
-ಮಿಥುನ್‌ ಚಕ್ರವರ್ತಿ, ಶಿರ್ವ 
ಕವಿಶೈಲದ ಮಾನಪ್ಪನವರು ನಿಧನರಾದ ಸುದ್ದಿ ಹೊಸಮನುಷ್ಯ ಓದಿ ತಿಳಿದು 
ತುಂಬಾ ದುಃಖವಾಯಿತು. ಅವರನ್ನು ಒಮ್ಮೆ ಮಾತ್ರ ನೋಡಿದ್ದು ೨೦೧೭ರಲ್ಲಿ ನಮ್ಮ 
ಕಛೇರಿಯ ಗೆಳೆಯರೊಂದಿಗೆ ಕವಿಶೈಲಕ್ಕೆ ಹೋಗಿದ್ದೆವು. ಸೆಲ್ಫೀ ತೆಗೆಸಿಕೊಳ್ಳಲು ನಮ್ಮವರು 
ಗಲಾಟಿ ಮಾಡುತ್ತಿದ್ದರು. ಆಗ ಸಂಜೆ ಸಮಯ. ಅಲ್ಲಿಯೇ ಇದ್ದ ಮಾನಪುನವರು ನಮ್ಮ 
ಬಳಿ ಬಂದು ಏನೂ ಮಾತಾಡದೆ ಕುವೆಂಪು ಅವರ ನಿಶ್ವಬ್ದ ಕವನವನ್ನು ವಾಚಿಸತೊಡಗಿದರು. 
ಅವರ ವಾಚನ ಮುಗಿಯುವಪರಲ್ಲಿ ನಮ್ಮವರ ಗಲಾಟೆಯೂ ಇಲ್ಲವಾಯಿತು. 


ಕವಿ ಮತ್ತು ಕವಿಶೈಲದ ಬಗ್ಗೆ ಅಷ್ಟೊಂದು ಗೌರವವಿತ್ತು ಅವರಲ್ಲಿ. 
-ಮಲ್ಲಿಕಾರ್ಜುನ ಹೊಸಪಾಳ್ಯ, ಹೊಸಪೇಟೆ 


ಜನೇ ಪುಟದಿಂದ) 
ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಸಲುವಾಗಿಯೇ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ, 
ಆದರೆ ಇದು ಈವರೆಗೂ ಹಾಗೇ ಇದೆಯಲ್ಲಾ? 

ಇದು ದುರದ ೈಷ್ಟಕರ. ಭಿನ್ನ ಮತ ಮತ್ತು ವಾಕ್‌ಸ್ಟಾತಂತ್ರ, ವನ್ನು ಹತ್ತಿಕ್ಕುವ ಪ್ರಯತ್ನ; ಗಳು 
ನನಗೆ ತುರ್ತು ಪರಿಸ್ಥಿತಿಯ "ದನಗಳನ್ನು ನೆನಪಿಸುತದೆ. ತುರ್ತುಪರಿಸ್ಥಿಯ ಸಮಯದಲ್ಲಿ 
ನಾನು ವಿದ್ಯಾರ್ಥಿಯಾಗಿದ್ದೆ. ಜನರು ಆಗ ಮುಕ್ತವಾಗಿ ಮಾತನಾಡಲು ಹೆದರುತ್ತಿದ್ದರು. 
ಇವತ್ತು ನುಖಲವರಿ ಸ್ಥಿತಿ ಅದತ ಇಲ್ಲ. ಆದರೆ ಈಗಲೂ ಜನ ತಮ್ಮ ಮನಸಿನ ಮಾತುಗಳನ್ನು 
ಆಡಲು ಹೆದರುತ್ತಾರೆ. 
ದೆಹಲಿ ಉಚ್ಚ ನ್ಯಾಯಾಲಯದ ಸದರಿ ತೀರ್ಪಿನ ಬಗ್ಗೆ ಕೊನೆಯದಾಗಿ ಏನು ಹೇಳುವಿರಿ? 

ಸಂವಿಧಾನದತ ಅಭಿವ್ಯಕ್ತಿಯ ಹಕ್ಕು ಮತ್ತು ದೇಶದ ಸಾರ್ವಭೌಮತೆಗೆ 

ಧಕ್ಕೆಯಾಗಿದೆಯೇ ಇಲ್ಲವೇ ಸ ಪರಿಶೀಲಿಸುವ "ಸರ್ಕಾರದ ಹಕ್ಕು, ಇವೆರಡರ 
ನಡುವೆ ಒಂದು ಸಮತೋಲನ ಇರಬೇಕು. ಸರ್ಕಾರದ ಮೇಲಿನ ಟೀಕೆಯು ದೇಶದ 
ಮೇಲಿನ ಆಕ್ರಮಣವಲ್ಲ. ಸರ್ಕಾರ ಮತ್ತು ದೇಶ ಒಂದೇ ಅಲ್ಲ. ಹಾಗೇ ಸರ್ಕಾರ 
ಎ೦ದರೆ ಅದನ್ನು ನಡೆಸುವ ಜನ ಅಲ್ಲ. ಇವು ಗಮನಿಸಬೇಕಾದ ಬಹಳ ಮುಖ್ಯ 
ಅಂಶಗಳು. ಈ ತೀರ್ಪನ್ನು ನಾನು ಸಂಪೂರ್ಣವಾಗಿ ಅನುಮೋದಿಸುತ್ತೇನೆ. 


(ಸಂಗಹಾನುವಾದ: ರೇಖಾಂಬ ಟಿ ಎಲ್‌ ಮತ್ತು ಪದ್ಮಾಕ್ಷಿ ಕೆ) 


ಹೊಸ ಮಮಸ್ಯ/ಜುಲೈ/೨೦೨೧ 


-ಅಮರೇಶ ನುಗಡೋಣಿ 


“ಶಿವರಾಜಣ್ಣ, ಏನು 
ಇವತ್ತನೂ ನೀವು ಹೈದ್ರಾಬಾದಿಗೆ 
ಬರಂಗ ಕಾಣದಿಲ್ಲ ಬುಡು” ಎಂದು 
ಮಲ್ಲೇಶ ಮನೆ ಬಾಗಿಲಿಗೆ ಬಂದು 
ಕೂಗಿದ. ಅವನು ಕೂಗಿದೇಟಿಗೆ 
ಶಿವರಾಜ ದಿಗ್ಗನೆದ್ದು ಬಾಗಿಲಿಗೆ 
ಬಂದ. ಹಂಗೇ ಹೊಸಿಲು ದಾಟಿ 
ಹೊರಬಿದ್ದ. ಅಷ್ಟರಲ್ಲೇ ಮತ್ತೆ 
ಮುಲ್ಲೇಶ್‌ “ಇವತ್ತು 
ಬರದಾಗದಿಲ್ಲಂತ ಹೇಳ್ಳೇಕಣ್ಣ..? 
ಅಲ್ಲ ಜೀಪು ಹತ್ತುವವರಿಗೇನೂ 
ಬರಯಿಲ್ಲ. ಮುತ್ತೇ ಗುಳೆ 
ಹೊಂಟಾರ ಸಿಟಿಗೆ” ಎಂದ ಗುಟಕ 
ತುಂಬಿಕೊಂಡ ಬಾಯಿಯಿಂದ. 
“ಮಲ್ಲ, ಅಪ್ಪ ಇವತ್ತನೂ "ನಡಿರಿ' 
ಅಂತ ತಯ್ಯಾರಾಗಲಿಲ್ಲ. ಬುಟ್ಟು 
ಹೋಗಂಗಿಲ್ಲ” ಅಂದ ಶಿವರಾಜ. 
“ವಾಳೆ ಬರ್ತಿದ್ದ ಫೋನ್‌ ಮಾಡಣ್ವ. 
ಮತ್ತೆ ನನ್ನೊಂದು ಒಳ್ಳೆ ಮೊಬೈಲ್‌ ಸೆಟ್‌ ಬೇಕಣ್ಣ. ಹೈದ್ರಾಬಾದಿನ್ಯಾಗ ಕೊಡ್ತು, ತಿಂಗೃ 
ತಿಂಗೃ ಹಣ ಕೊಡ್ತೀನಿ” ಎಂದು ಮಲ್ಲೇಶ ವಿನಂತಿ ಮಾಡಿದ. "ಆಯ್ತು ಬಾ ಕೊಡಸ್ಸೀನಿ. 
ನೀನೇನು ದುಡಿದಿದ್ದೆಲ್ಲ ಮೊಬೈಲ್‌ಗೆ ಇಡ್ತಿದ್ದೇನು? ನೆಟ್ಟಗ ಇಟಗಳ್ಳಕ ಕಲಿ” ಎಂದು 
ಹೇಳಿ ಕಳಿಸಿದ ಶಿವರಾಜ, ಗಳಿಗೆ ಹೊತ್ತು ಮನೆ ಮುಂದ ನಿಂತ. ಬ್ಯಾಸಿಗೆ ಸರದಿತ್ತು, 
ಆಶಾಡದ ಗಾಳಿ ಶುರುವಾಗಿತ್ತು. ಊರುಕೇರಿಯಲ್ಲಿ ಮತ್ತೆ ಕೆಲ್ಲಕ್ಕೆ ಸಿಟಿಗಳ ಕಡೆ ಹೊರಟದ್ದು 
ಕಂಡಿತು. ಮೊನ್ನೆ, ನಿನ್ನೆ ಇವತ್ತು ಮೂರುದಿನದಿಂದ ಹೊರಡಲು ಬ್ಯಾಗ್‌ 
ಸಿದ್ದಮಾಡಿಕೊಂಡಿದ್ದರೂ ತಂದೆ ತಮ್ಮಿಂದ ಬರಲು ಸಿದ್ಧನಾಗಲಿಲ್ಲ. ಶಿವರಾಜ ಸಂಕಟ 
ಪಡುತ್ತಿದ್ದ. ರಾತ್ರಿ ಹತ್ತು ಗಂಟೆ ಮೇಲಾಯಿತ್ತು. ಊರಿಂದ ಸಿಟಿಗೆ ಜೀಪುಗಳು ಹೋಗುವ 
ಸದ್ದು ಕೇಳಿಬಂತು. 

ಮನೆಯೊಳಗೆ ಬಂದ. ತಂಗಿ ಸರಸ್ಪತಿ ನೆಲದ ಮ್ಯಾಲೆ ಮಲಗಿದ್ದಳು. ತಂದೆ 
ಗ್ದಾಡೆಗೆ ಬೆನ್ನಾನಿಸಿಕೊಂಡು ಚಕ್ಕಳ ಮುಕ್ಕಳ ಹಾಕಿಕೊಂಡು ಕುಂತಿದ್ದ, ಮಲ್ಲೇಶ ಬಂದು 
ಹೋದದ್ದು ಅಪ್ಪನೂ ನೋಡಿದ್ದ. ಹಿಂಗಾಗಿ ಶಿವರಾಜ ಬಾಗಿಲಾಕಿ, ಲೈಟ್‌ ತೆಗೆದು 
ಮಲಗಿದ. ಮೂರು ದಿನ ರಾತ್ರಿ ಜೀಪು ಹತ್ತುವುದು ಆಗಲಿಲ್ಲ. ಚಿಂತೆಯಿಂದ ದಣಿದು 
ಹೋಗಿದ್ದನಲ್ಲ. ನೆಲಕ್ಕೆ ಮೈಕೊಟ್ಟು ಮಲಗಿಬಿಟ್ಟ. 

ಮಕ್ಕಳಿಬ್ಬರು ಹತಾಶೆಯಿಂದ ದಣಿದು ಮಲಗಿದ್ದನ್ನು ನೋಡುತ್ತ ಕುಂತಿದ್ದ 
ಸಂಗಪ್ಪ. ಕತ್ತಲು ತಿಳಿಯಾಗತೊಡಗಿತು. ಮೂರುದಿನದಿಂದ ಹೈದ್ರಾಬಾದಿಗೆ ಹೋಗಲು 
ತುದಿಗಾಲ ಮ್ಯಾಲೆ ನಿಂತಿದ್ದ ಮಕ್ಕಳ ಆಶೆಗೆ ಸಂಗಪ್ಪ ಕಲ್ಲಾಕುತ್ತ ಕಳೆದಿದ್ದ. ತನ್ನಿಂದ 
ಮಕ್ಕಳಿಗೆ ಸಂಕಟವಾಯ್ದಲ್ಲವೆಂದು ಮನಸಿಗೆ ಅನ್ನಿಸಿದ್ದೇ ತಡ ದುಃಖ ಒತ್ತಿ ಬಂತು. 
ಕಣ್ಣುಗಳಲ್ಲಿ ನೀರು ಮೂಡಿದವು. ತಲೆಗೆ ಸುತ್ತಿಕೊಂಡಿದ್ದ ಸೆಲ್ಲೆಯಿಂದ ಒರೆಸಿಕೊಂಡ. 
ಆತನಿಗೂ ಸಂಕಟವಾಯಿತು. "ಬೆಟ್ಟದ ಮಲ್ಲಯ್ಯ' ಎಂದು ಊರ ದೇವರಿಗೆ ಕೈ ಮುಗಿದ. 
ಹೆಂಡತಿ ತುಂಗಮ್ಮ ನೆನಪಾದಳು. ಮೊನ್ನೆ ಕನಸಿನ್ಯಾಗ ಬಂದು "ಮಗ್ಗಿಗಿ ಮದುವೆ 
ಮಾಡಿಬುಡು. ಮಗನ ಜತಿನೆ ನೀನು ಇರು' ಎಂದು ಹೇಳಿದಂಗ ಕಾಣಿಸಿತು. ಕತ್ತಲಲ್ಲಿ 
ಮಲಗಿದ್ದ ಮಕ್ಕಳಿಬ್ಬರನ್ನು ನೋಡಿದ. ಕರುಣೆ ಉಕ್ಕಿತು. "ಅಪ್ಪ, ಈ ಒಂದೂವರೆ 
ವರ್ಸದಿಂದ ಜನ್ರು ಕೊರೊನಾ ಹಾವಳಿಯಿಂದ ತಪ್ಪಿಸಿಕೊಳ್ಳಿವೋ ಬಲಿಯಾಗಿವೋ 
ಅಂತ ಎದೆಗುಂದ್ಯಾರ. ಜೀವ ಕೈಯಾಗ ಹಿಡಕೊಂಡೇ ಬಾಳ್ಗೆ ನಡಿಸ್ಕಾರ. ಅಮ್ಮನ ಗತಿ 
ಏನಾಯ್ತು? ನಮ್ಮ ಅಮ್ಮನ್ನ ಉಳಿಸಿಕೊಳ್ಳಲಾಗಲಿಲ್ಲ. ನೀನೂ ಒಂದೂವರೆ ವರ್ಸದಿಂದ 
ಈ ಮನ್ಯಾಗ, ಈ ಊರಾಗ ಒಂಟಿಯಾಗಿದ್ದು ಜೀವ ಉಳಿಸಿಕೊಂಡಿದ್ದೇ ನಮ್ಮ ಪುಣ್ಯ. 
ಇನ್ನ ಸಾಕು! ನಡಿ ನಮ್ಮಿಂದ. ಜತಿಗಿ ಬದುಕಮು' ಮಗ ಶಿವರಾಜ ಹೇಳಿದ್ದು ಇನ್ನೂ 
ಕೇಳುತ್ತಲೇ ಇತ್ತು. "ಅಪ್ಪ ನಿನ್ನ ಒಬ್ಬಾತನ್ನ ಬುಟ್ಟು ನಾವು ಸಿಟಿಗೆ ಹೋದ್ರೆ ಜನ 
ಏನಂತಾರ ಅಂಬೋದು ಇಲ್ಲಿ. ನಮ್ಮ ಮನ್ನಿಗೆ ನೋವು ಆಗ್ಗದ. ಸಿಟಿಯಲ್ಲಿರದು ನಿನ್ನ 
ರೂಢಿಯಾಗ್ಕಾದಲ್ಲ. ನಡಿ ಹೋಗಮು' ಮಗಳು ಸರಸ್ವತಿ ಕೈ ಹಿಡಿದು ಹೇಳಿದ್ದಳು, 
ವಾರದಿಂದ ಚಿಂತೆ ಮಾಡ್ತಿದ್ದ, ಊರುಕೇರಿಯಲ್ಲಿ ವಯಸ್ಸಾದ ನಾಕಾರು ಮಂದಿ "ಮಕ್ಕ 


9 5 Vv 

ನಮ್ಮನ್ನ ಈ ಕೊಂಪ್ಕಾಗ ಕೂಡಿಟ್ಟು ತಾವು ಪಟ್ಟಣಕ್ಕ ಹೋದ್ರು ಸಂಗಪ್ಪ' ಎಂದು ತಮ 
ಠಿ ಲ್ಕ [3) [0 _— [0 3 

~ 


ಬ 


೧.೨ 


ಸಂಗಪ್ಪನಿಗೆ ಅದೆಲ್ಲ ನೆನಪಾಗಿ ಮತ್ತೊಮ್ಮೆ ಆ ಸನ್ನಿವೇಶ ಮನದಲ್ಲಿ 
ನಡೆದು ಹೋಯಿತು. ಊರಮಂದಿಗೆ ಮರುದಿನವೇ ವಿಷಯ ತಿಳಿದಿತ್ತು. 
ವಾರವಪ್ಪತ್ರಿನಲ್ಲಿ ಊರಲ್ಲಿ ಆರೇಳು ಮಂದಿ ಕೊರೊನಾಗೆ ಜೀವತೆತ್ತರು. ಶವಗಳು 
ಊರಿಗೆ ಕೆಲವೇ ಬಂದವು. ಯುಗಾದಿಗೆ ಲಾಕ್‌ಡೌನ್‌ ಶುರುವಾದದ್ದು ಮೂರು 
ತಿಂಗಳು ಮನೆಬಿಟ್ಟು ಮಂದಿ ಹೊರ ಹೋಗಲಿಲ್ಲ. ವಾತಾವರಣ ತಿಳಿಯಾಗುತ್ತಿದ್ದಂತೆ 
ಆ ವರ್ಷ ಮಳೆ ವಾಡಿಕೆಗಿಂತ ಹೆಚ್ಚಿ ಸುರಿಯುವಂತೆ ಕಂಡಿತು. ಮತ್ತೆ ಸಿಟಿ 
ಸಹವಾಸ ಬ್ಯಾಡಂತ ಊರಿಗೆ ಬಂದ ಮಂದಿ ಮತ್ತೇ ಹೊರಟು ನಿಂತರು. 


ಮಕ್ಕಳಿಗೆ ಶಾಪ ಹಾಕುತ್ತಿದ್ದುದನ್ನು ಕೇಳಿದ್ದ. ಅಂತದರಲ್ಲಿ ಮಕ್ಕಳಿಬ್ದರು ಕರೆದೊಯ್ಯಲು 
ನಿಂತಿದ್ದನ್ನು ನೆನೆಯುತ್ತಿದ್ದ, ಆದರೂ ಊರು, ಮನೆ, ಹೊಲ ಬಿಟ್ಟು ಹೋಗಲು ಉಮೇದಿ 
ಮಾಡುತ್ತಿರಲಿಲ್ಲ. ಈ ವರ್ಷದ ಊದ್ದಕ್ಕೂ ಇಲ್ಲೇ ಇದ್ದು ಒಂಟಿತನ ಅನುಭವಿಸಿದ್ದ. 
ಇದು ಜುಗುಪ್ಸೆ ಮೂಡಿಸಿತ್ತು ಖರೆ. ಆದ್ರೂ ಮಕ್ಕಳಿಂದ ನಗರಕ್ಕೆ ಹೋಗಲು ಮನಸ್ಸು 
ಸಿದ್ಧವಾಗುತ್ತಿರಲಿಲ್ಲ. ಸಂಗಪ್ಪನಿಗೆ ಹೆಂಡತಿ ನೆನಪಾದಳು. ಆಕೆ ಬದುಕಿದ್ದರೆ ತನ್ನ ಜತೆ 
ಊರಲ್ಲಿ ಇರುತ್ತಿದ್ದಳೇನು? ಎಂದು ಯೋಚಿಸಿದ. ಅನುಮಾನವಾಯ್ತು, ಆಕೆ ಮಕ್ಕಳಿಂದ 
ನಗರಕ್ಕೇ ಹೋಗುತ್ತಿದ್ದಳು ಅನ್ನಿಸಿತು... 

ಆರು ವರ್ಷದ ಹಿಂದೆ ಮಕ್ಕಳು, ಹೆಂಡತಿ ಜತೆ ಸಂಗಪ್ಪನಿಗೂ ಗುಳೆ 
ಹೋಗುವುದು ಬಂತು. ಅದಕ್ಕಿಂತ ಮೊದ್ದೇ ಮಗ, ಮಗಳು ತಾಲ್ಲೂಕಿನಲ್ಲಿದ್ದು ಕಾಲೇಜು 
ವಿದ್ಯಾಭ್ಯಾಸ ಮುಗಿಸಿಕೊಂಡು ಊರಿಗೆ ಬಂದರು. ಸರ್ಕಾರಿ ಕಾಲೇಜು, ಹಾಸ್ಟೇಲ್‌ನಲ್ಲಿದ್ದೇ 
ಓದಿದ್ದರು. ಸಂಗಪನಿಗೆ ತಂದೆ ಕೊಟ್ಟ ಎರಡು ಎಕರೆ ಮಳೆ ನೀರಿಗೆ ಬೆಳಿತಿದ್ದ ಭೂಮಿಯನ್ನೇ 
ನಂಬಿ ಬದುಕಿದ್ದ. ವರ್ಷಕ್ಕೊಂದು ಬೆಳೆ. ಹೊಟ್ಟೆ ಬಟ್ಟೆಗೆ ಹೊಂದಿಸಿಕೊಂಡು ನಡೆದಿದ್ದ. 
ಮಗ ಶಿವರಾಜ ಕೆಲ್ಲ ಹುಡುಕಿ ಹೈದರಾಬಾದಿಗೆ ಹೋದ. ತಾನು ಕೆಲ್ಪ ಹುಡುಕಿಕೊಂಡು 
ತಂಗಿ ಸರಸ್ಪತಿಗೂ ಕೆಲ್ಲ ಹುಡುಕಿ ಕರೆದುಕೊಂಡು ಹೋದ. ಎರಡು ವರ್ಷ ಕಳೆದಿರಬೇಕು 
ಮಗಳು 'ಅಮ್ಮ ನೀನು ಬಂದು ಬಿಡಮ್ಮ ಅಣ್ಣ. ನನ್ನ ಅಡಿಗೆ ಮಾಡಲು ಬಾ. ನಮ್ಮ 
ಕೆಲ್ಲ ಬಾಳಿರ್ರದ. ಓಡಾಟ ಜಾಸ್ತಿ ಸಿಟಿಯಲ್ಲಿ” ಎಂದು ಬೆನ್ನತ್ತಿ ಹೆಂಡತಿಯನ್ನು ಕರೆದೊಯ್ಯಲು 
ಮಕ್ಕಳು ಪ್ರಯತ್ನಿಸಿದರು. "ನಿಮ್ಮಪ್ಪ ಒಬ್ಬಾತ ಇಲ್ಲಿ ಹೆಂಗಿರ್ರನ ಮಗಳೆ? ಅನ್ನ ನೀರಿಗೆ 


ಬಂದು ಬಿಡು. ಕೆಲ್ಲ ಕೊಡುಸ್ಪೀನಿ' ಎಂದು ಹುರಿದುಂಬಿಸಿದ. ಸಂಗಪ್ಪನಿಗೆ ಈಗಾಗಲೇ 
ಊರಲ್ಲಿನ ಸಂಸಾರಗಳು ಹೊಟ್ಟೆಪಾಡಿಗೆ ಸಿಟಿಗೆ ಗುಳೆ ಹೋಗಿದ್ದವರ ಪಾಡು ಅರಿತಿದ್ದ. 
ಅದನ್ನು ಕೇಳಿ ಮಕ್ಕಳಿಂದ ಹೋಗಲು ಮನಸ್ಸು ಮಾಡಲಿಲ್ಲ. "ಬೇಕಾದ್ರೆ ನಿಮ್ಮಮ್ಮನ್ನು 
ಆಸರೆಗೆ ಕರಕೊಂಡು ಹೋಗ್ರಿ. ನಾನು ನನ್ನ ತಮ್ಮನ ಮನ್ಯಾಗ ಉಂಡುಕೊಂಡಿರ್ತೀನಿ' 
ಎಂದು ಹೇಳಿದ್ದ. ಹೆಂಡತಿ ತುಂಗಮ್ಮ ಮಕ್ಕಳ ಕರೆಗೆ ಓಗೊಟ್ಟು ನಿಂತಳು. ಆ ಎರಡು 
ವರ್ಷ ಮಳೆಯಾಗದೆ ಉತ್ತುವುದು, ಬಿತ್ತುವುದು ನಿಂತೇ ಹೋಯಿತ್ತು. ಹೆಂಡತಿ ತುಂಗಮ್ಮ 
ಮಕ್ಕಳು ಕರೆಯುತ್ತಿದ್ದರಲ್ಲ, "ನಾನು ಹೋಗಿನಿ. ನೀನಿದ್ದು ಇಲ್ಲಿ ಏನ್ಮಾಡಿದ್ದಿ ನಡಿ' ಎಂದು 
ಹೈದ್ರಾಬಾದಿಗೆ ಕರೆದುಕೊಂಡೇ ನಡೆದಳು. ಹೋಗುವಾಗ ತಮ್ಮನಿಗೆ ಹೊಲ ಪಾಲಿಗೆ 
ಮಾಡಲು ಕೊಟ್ಟಿದ್ದ, ಮಗ ಶಿವರಾಜ ತಿಂಗಳೊಪುತ್ತಿನಲ್ಲಿ ಗೇಟ್‌ಕೀಪರ್‌ ಕೆಲ್ಲವನ್ನು 
ತಂದೆಗೆ ಕೊಡಿಸಿದ. ಸಂಗಪ್ಪ ಕೊಟ್ಟ ಕುದುರೆ ಏರಿಬಿಟ್ರ್ಟ ಆರು ತಿಂಗಳೊಳಗಾಗಿ 
ಮಾಲೀಕರಿಂದ "ಸಂಗಪ್ಪ ಕೆಲ್ಲಗಾರ' ಎಂದು ಕರೆಸಿಕೊಂಡ. ಚಿಕ್ಕಮನೆ ಬಾಡಿಗೆ ಹಿಡಿದು 
ನಾಲ್ಪರು ಆರು ವರ್ಷ ಕಾಲ ದುಡಿಯುತ್ತ ಕಳೆದರು. ಊರಲ್ಲಿದ್ದ ಹೊಲವನ್ನು ತಮ್ಮನಿಗೆ 
ಕೊಟ್ಟಿದ್ದನ್ನಲ್ಲ ಮನೆಯನ್ನೂ ಬಳಸಲು ಹೇಳಿದ್ದ. ವರ್ಷದಲ್ಲಿ ಒಮ್ಮೆಯಾದ್ರೂ ಸಂಗಪ್ಪ 
ಬಂದು ಹೋಗ್ತಿದ್ದ. ತಕ್ಕಮಟ್ಟಿಗೆ ತಮ್ಮ ಹೊಲದಲ್ಲಿ ಬೆಳೆದಿದ್ದ ಪಾಲೂ ಕೊಡಿದ್ದ. 
ತಮ್ಮನಿಗೆ ಕಾಲು ಮುರಿದು, ಅದು ಸರಿ ಹೋಗದೆ ಆತ ಊನಗೊಂಡ. ತಮ್ಮನ ಮಗ 
ಸಂಗಪ್ಪನ ಹೊಲವನ್ನು ಉತ್ತಿ ಬಿತ್ತಿದರೂ ಪಾಲು ನ್ಯಾಯಯುತವಾಗಿ ಕೊಡಲಿಲ್ಲ. 
ಸಂಗಪ್ಪ ತುಂಗಮ್ಮರಿಗೆ ಸಿಟ್ಟು, ಸಂಕಟವಾಯ್ತು. ಆಗಲೇ ಸಂಗಪ್ಪ ಕೆಲ್ಲಬುಟ್ಟು ಊರಿಗೆ 
ಬಂದು ಬಿಡಬೇಕೆಂದು ಕೇಳಿದ. ಮಕ್ಕಳು, ಹೆಂಡತಿ ಬಿಡಲಿಲ್ಲ. ತುಂಗಮ್ಮ ಮಗಳಿಗೆ 
ಮದುವೆ ಮಾಡಬೇಕೆಂಬ ಚಿಂತೆಯಲ್ಲಿದ್ದಳು. ಆ ವರ್ಷವೇ ಮೊದಲ ಸಲ ಕೊರೊನಾ 
ವೈರಸ್‌ ದಾಳಿಗೆ ಹೈದ್ರಾಬಾದ್‌ ಸಿಟಿಯ ಮಂದಿ ತತ್ತರಿಸಿದರು. ಇನ್ನೂ ಯುಗಾದಿ 
ಬರುವುದಿತ್ತು. ಬೇಸಿಗೆ ಶುರುವಾಗಲಿತ್ತು. ಲಾಕ್‌ಡೌನ್‌ ಮಾಡಿತು ಸರ್ಕಾರ. ಮಗ 
ಶಿವರಾಜ .ಹುಷಾರಿ ಹುಡುಗ. ಎಲ್ಲರನ್ನು ಕರಕೊಂಡು, ಅಲ್ಲಸ್ಪಲ್ಪ ಬಳಕೆ 
ಸಾಮಾನುಗಳೂಂದಿಗೆ, ಮನೆಬೀಗ ಹಾಕಿ ಊರಿಗೆ ಕರೆತಂದು ಬಿಟ್ಟ ಆದ್ರೂ ಊರು 
ಮುಟ್ಟುವುದರಲ್ಲಿ ಬೀದಿ ನಾಯಿಪಾಡು ಅನುಭವಿಸಿದ್ದರು...... 

“ಅಪ್ರ ಮಲಗು. ಚಿಂತೆ ಮಾಡಾಕ ಏನದ ನಿನ್ನ ಹೈದ್ರಾಬಾದು ಹೊಸದಲ್ಲ, 
ಕೆಲ್ಲನೂ ಹೊಸದಲ್ಲ. ಜತೆಗೆ ನಾವಿರ್ರಿವಲ್ಲ? ಕಳೆದ ವರ್ಸ ಊರಲ್ಲದ್ದು ಅನುಭವಿಸಿದ್ದು 
ಸಾಕಾಗಿಲ್ಲೇನು?” ಎಂದು ಎಚ್ಚರಗೊಂಡ ಮಗಳು ಕೇಳಿದಳು. ಸಂಗಪ್ಪ ಮಾತಾಡಲಿಲ್ಲ. 
ಸರಸ್ಪತಿ ಬಚ್ಚಲಕ್ಕೆ ಹೋಗಿ ಬಂದಳು. ಸಂಗಪ್ಪ ಮಲ್ಲಕ “ಮಗ್ಗೆ, ನೀನು ನನ್ನ ಜತೆ ಇಲ್ಲೇ 
ಊರಾಗ ಇರ್ದಿದ್ದೇನು?” ಎಂದು ಕೇಳಿದ. ಮಗಳು ಮಲಗುತ್ತ, “ನಮ್ಮೂರಾಗ ಏನೈತೆ 


ಹೊಸ ಮಮಸಷ್ಯ/ಜುಲೈ / ೨೦೨೧ 


ಅಂತ ಇದ್ದೇಕು? ಹೋದ ವರ್ಸ ಲಾಕ್‌ಡೌನ್‌ ಆದಾಗ ಊರಿಗೆ ಬಂದೆವು. ಕೊರೊನಾ 
ಸೋಂಕು ತಗುಲಿ ಅಮ್ಮ ತೀರಿಕೊಂಡ್ಳು. ಅದೇ ಚಿಂತ್ಕಾಗ ನೀನು ಇಲ್ಲೇ ಊರಲ್ಲಿ 
ಉಳಕೊಂಡಿ. ನಾನು ಅಣ್ಣಿ ನಾಲ್ಕೂ ತಿಂಗಳ ಮ್ಯಾಲೆ ಮತೆ ಹೋದೆವು. ನೀನು ಒಲ್ಲೇ 
ಅಂತ ಹಟ ಹಿಡಿದು ಇಲ್ಲೇ ಉಳಕಂಡಿದ್ದಿ ಹೊಲವನ್ನು. ಬಿತ್ತಿ ಬೆಳದಿ, ಕರೆ. ಲಾಭ 
ಆಗಿದೆಷ್ಟು? ನೀನೇ ಹೇಳಿದ್ದಿ ಆರೇಳು ಸಾವಿರ 'ಉಳಿತು ಅಂತ. ಟಯಲ್ಲಿ ನಿನ್ನ ಗೇಟ್‌ಕೀಪರ್‌ 
ಕೆಲ್ಲಕ್ಕ ತಿಂಗಳಿಗೇ ಆರೇಳು ಸಾವಿರ ಪಗಾರ ಸಿಗತಿತ್ತಾ? ಇಲ್ಲಿದ್ದು ಒಂಟಿಯಾಗಿ ಅನ್ನಕ್ಕೆ 
ನೀರಿಗೆ ಪರದಾಡಿದ್ದಿ. ನಾನು ಎಳ್ಳಮಾಸಿಗೆ ಬಂದು ನಿವ, ಮಾತಾಡಿಸಿದಾಗ ನಿನ್ನ ಸಿ 
ಹೆಂಗಿತ್ತು. ಊರಾಗಿನ ಮಂದಿ “ಏನವ್ವ ದುಡಿತಿದ್ದೀರಿ ಆದ್ರೆ ತಂದೆನ್ನ ಅನಾಥ ಜನ 
ಹೋಗಿದ್ರೆಲ್ಲಲ' ಅಂತ ಮಾರಿಗೆ ಬಡದಂಗ ಹೇಳಿದ್ದು, ಈಗ ಮಲಗು ಚಿಂತೆ ಸಾಕು” 
ಎಂದು ಸಿಟ್ಟು, ಬೇಸರದಿಂದಲೇ ಹೇಳಿದಳು. 


ಸಂಗಪ್ಪ ಎದ್ದು ಕತ್ತಲಲ್ಲೇ ಮನೆಯಿಂದ ಹೊರಹೋಗಿ ಕಾಲ್ಮಡಿದು ಬಂದು 
ಕುಂತ. ನಿದ್ದೆ ಮನಸಿನ ಬಳಿ 'ಸುಳಿಯಲ್ಲಿಲ್ಲ. ಹೆಂಡತಿ ನೆನಪಾದಳು. ಕೊರೊನಾ ನಿನ್ನ 
ಒಯ್ಯುವ ಬದ್ದು ನನ್ನ ಒಯ್ದಿದ್ರೆ ಬೇಸಿತ್ತು. ಹೊಲ್ಲಾಗ ಮಣ್ಣಾಗಿತ್ತು ನನ್ನ ಹೊಲ್ಲಾಗ, 
ಮಣ್ಣಿನಲ್ಲಿ ತಣ್ಣಗಿರಿದ್ದೆ ಆ ಪುಣ್ಯ ನಿನಗೆ ಬಂತು! ನನ್ನ ಬರವಲ್ಲು- ER RY, 
ಸಲ ಸ ಬ್ಯಾನಿ ಮನುಷ್ಯರಿಗೆ ಗಂಟು ಬಿದ್ದಿತ್ತಲ್ಲ ಆಗ 
ಮನೆಮಂದಿ ಹೈದರಾಬಾದಿನಿಂದ ಊರಿಗೆ ಬಂದು ತಲುಪಿದ್ದೇ ಪುಣ್ಯ ಅನ್ನಿಸಿಬಿಟ್ಟಿತು. 
ಯಾಕಂದ್ರ ಹತ್ತಾರು ವರ್ಷಗಳಿಂದ ಊರುಕೇರಿ ಮಂದಿ ಗುಳೆ ಹೋಗುತ್ತಿದ್ದರಲ್ಲ, ಆಗ 
ಊರುಕೇರಿ ಅರ್ಧಕರ್ಧ ಖಾಲಿಯಾಗಿತ್ತು ಕೇರಿಯಂತೂ ಬಣಬಣ. ಕೊರೊನಾ ಹಬ್ಬಿದ್ದೇ 
ತಡ ಎಲ್ಲೆಲ್ಲಿಂದಲೋ ಊರಿಗೆ ಬಂದು ನಿಂತರು. ಊರುಕೇರಿ ತುಂಬಿ ಗಿಜಿಗಿಜಿ ಅಂತು. 
ಸಂಗಪ್ಪ ತನ್ನ ಊರಿನ ಮಂದಿಯನ್ನೇ ತಿರುಗಾಡಿ ಹೊಸಬರನ್ನು ನೋಡಿದಂತೆ ನೋಡಿ 
ಬರ್ತಿದ್ದ. ಒಂದು ಕಾಲಕ್ಕ ಊರು ದಾಟಿ ಇನ್ನೊಂದು ಊರು ನೋಡಿರದ ಮಂದಿ ಗುಳೆ 
ಹೋಗಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಜೀವನ ನಡೆಸುವುದನ್ನು ಖುಷಿಯಿಂದ ಹಂಚಿಕೊಳ್ಳುತ್ತಿದ್ದರು. 
ತುಂಗವ್ನಂತೂ ಕಬರು ತಪ್ಪಿ ಊರುಕೇರಿ ತಿರುಗಿ, ಊರಿಗೆ ಬಂದವರನ್ನೆಲ್ಲ ಮಾತಾಡಿಸಿ 
ಬರತೊಡಗಿದ್ದಳು. ಮಗ, ಮಗಳಿಗೆ ತಂದೆ ತಾಯಿನ್ನ ಹಿಡದು ಮನೆಯಲ್ಲಿ ಕೂಡಿ ಹಾಕುವುದಕ್ಕೆ 
ಸಾಕುಸಾಕಾಗಿತ್ತು ಕೊರೊನಾ ಸೋಂಕು ತಗುಲೀತೆಂದು ಮಕ್ಕಳಿಗೆ ಭಯ. ಅದರಲ್ಲಿ ಗುಳೆ 
ಹೋದವರು ಮರಳಿ ಸಿಟಿಯಿಂದ ಊರಿಗೆ ಬಂದವರಿಂದಲೇ ಕೊರೊನಾ ಹಬ್ಬುತ್ತಿದೆ 
ಅಂತ ಸರ್ಕಾರ ಎಚ್ಚರಿಸುತ್ತಲೇ ಇತ್ತು. ಆಶಾ ಕಾರ್ಯಕರ್ತೆ, ಅಂಗನವಾಡಿ ಹೇಣ್ಣುಮಕ್ಕಳು 
ಮನೆಮನೆಗೆ ತಿರುಗಿ ಹೆದರಿಸಿ ಒಳಗೇ ಇರುವಂತೆ ತಾಕೀತು ಮಾಡುತ್ತಿದ್ದರು. ಪಂಚಾಯಿತಿ, 
ಪೋಲಿಸು ಊರು ಸುತ್ತಿ ಮಂದಿಯನ್ನು ಹೊರ ಬರದಂಗ ಕಾಯ್ದಿದ್ದರು. ಹಿಡಿದಿಡಿದು 
ಮನುಪ್ಠರಿಗೆ ಟೆಸ್ಟ್‌ ಮಾಡಿಸಿ, ಕಾಯಿಲೆ ಕಂಡರೆ ಊರ ಶಾಲೆಯಲ್ಲಿ ಕ್ಷಾರಂಟೈನ್‌ ಮಾಡ್ತಿದ್ದರು. 
ವಾರ ಕಳಿತಿದ್ದಂಗೆ ಗುಳೆ ಹೋಗಿ ಬಂದ ಮಂದಿಯನ್ನು ್ಸಿ ಕ್ಷಾರಂಟೈನ್‌ ಮಾಡುವುದು ಹೆಚ್ಚಾಯಿತು. 
ತುಂಗಮನಿಗೆ ಟೆಸ್ಟ್‌ ಮಾಡಿದಾಗ ಪಾಜಿಟಿವ್‌ ಸ ತಾಲ್ಲೂಕು ಸರ್ಕಾರಿ ಆಸ್ಪತ್ರೆಗೆ 'ಒಯ್ದು 
ಬಿಡಲಾಯಿತ್ತು ಶಿವರಾಜ, ಸರಸ್ಪತಿ, ಸಂಗಪ್ಪರನ್ನು ಮನೆಯಲ್ಲೇ" ಕ್ಷಾರಂಟೈನ್‌ ಮಾಡಿಬಿಟ್ಟರು. 
ಸಂಗಪನಿಗೆ, ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಗೆ ಸಪ ನಿರ್ಬಂಧಗಳಿಂದ 
ಸಾಧ್ಯವಾಗಲಿಲ್ಲ. ಊರನ್ನು, * ಕೊರೊನಾ ಸೋಂಕಿತರನ್ನು ನಿಯಂತ್ರಿಸುತ್ತಿದ್ದ ಆಶಾ 
ಕಾರ್ಯಕರ್ತೆಯನ್ನು ಶಿವರಾಜ ಸಂಪರ್ಕಿಸಿ ತಾಲ್ಲೂಕಿನಲ್ಲಿದ್ದ ತಾಯಿಯನ್ನು ನೋಡಿ 
ಸಮಾಚಾರ ತಿಳಿಸುವಂತೆ ಬೇಡಿಕೊಂಡ. ಆಕೆ ಎರಡೋ, ಮೂರೋ ದಿನಕ್ಕೊಮ್ಮೆ ಬಂದು 
ಸಂಗಪುನ ಮನೆಗೆ ತುಂಗಮ್ಮಳ ಆರೋಗ್ಯ ಸ್ಥಿ ಸ್ಥಿತಿಯನ್ನು ತಿಳಿಸುತ್ತಿದ್ದಳು. ಹತು ದಿನಗಳಲ್ಲಿ 
ಮೂರು ಸಲ ಬಂದು ಸುದ್ದಿ ತಿಳಿಸಿದಳು. ಗುಣವಾಗುತ್ತಿದ್ದಾಳೆಂದು ಹೇಳುತ್ತಿದ್ದಳು. ಮೊಬೈ ಲ್‌ನಲ್ಲಿ 
ಘೋಟೋ ತೆಗೆದುಕೊಂಡು ಬಂದೂ ತೋರಿಸುತ್ತಿದ್ದಳು. ಮನೆಮಂದಿಗೆ ಸಮಾಧಾನ ತರುಕಿತು 
ಒಂದು ಮುಂಜಾನೆ ಶಿವರಾಜನಿಗೆ ಕರೆ ಬಂತು. "ತಾಲ್ಲೂಕು ಸರ್ಕಾರಿ ಆಸ್ಪತ್ರೆಗೆ 
ಬನ್ನಿ' ಎಂದಷ್ಟೇ ವಿಷಯ ತಿಳಿಸಿದ್ದರು. ಮನೆಮಂದಿಗೆ ಖುಷಿ, ಒಳೆಗೆ ಭಯವೂ ಸುಳಿದಾಡಿತು. 
ಗ ಯಾರದ್ದೊ ಬೈಕ್‌ ಪಡೆದು ಹೋದ. ಸರಸ್ಪತಿ, ಸಂಗಪ್ಪ ದಾರಿಕಾಯುತ್ತ ಕುಳಿತಿದ್ದರು. 
ಸಂಜೆಯಾದರೂ ಸುಳಿವಲ್ಲ. ರಾತ್ರಿ ಒಂಬತ್ತಕ್ಕೆ ವರಾಜ "ಹೌಹಾರಿ ಮನೆಗೆ ಬಂದ! 
ಊರ ಹೊರಗೆ ಅಂಬುಲೆನ್‌ ನಿಲ್ಲಿಸಿ ಬಂದಿದ್ದ. ಶುಂಗಮ್ಮ ಕೊರೊನಾಗೆ ಬಲಿಯಾಗಿದ್ದಳು. 
ಸಂಗಪ್ಪ ಹೆಂಡತಿಯನ್ನು ತನ್ನ ಹೊಲದಲ್ಲಿ ಮಣ್ಣು ಮಾಡಿ, ಮಕ್ಕಳೊಂದಿಗೆ ಮಧ್ಯರಾತಿ 
ಮನೆಗೆ ಬಂದು ಕ ಕ 
ಸಂಗಪ್ಪನಿಗೆ ಅದೆಲ್ಲ ನೆನಪಾಗಿ ಮತ್ತೊಮ್ಮೆ ಆ ಸನ್ನಿವೇಶ ಮನದಲ್ಲಿ ನಡದು 
ಹೋಯಿತು. ಊರಮಂದಿಗೆ ಮರುದಿನವೇ ವಿಷಯ ತಿಳಿದಿತ್ತು "ವಾರವಪತ್ತಿನಲ್ಲಿ ಊರಲ್ಲಿ 
ಆರೇಳು ಮಂದಿ ಕೊರೊನಾಗೆ ಜೀವತೆತ್ತರು. ಶವಗಳು ಊರಿಗೆ ಕೆಲವೇ 'ಬಂದವು. 
ಯುಗಾದಿಗೆ ಹ್‌ ಶುರುವಾದದ್ದು ಮೂರು ತಿಂಗಳು ಮನೆಬಿಟ್ಟು ಮಂದಿ ಹೊರ 
ಹೋಗಲಿಲ್ಲ. ವಾತಾವರಣ ತಿಳಿಯಾಗುತ್ತಿದ್ದಂತೆ ಆ ವರ್ಷ ಮಳೆ ವಾಡಿಕೆಗಿಂತ ಹೆಚ್ಚೆ 
ಸುರಿಯುವಂತೆ ನೇಣ ಮತ್ತೆ ಸಿಟಿ ಸಹವಾಸ ಬ್ಯಾಡಂತ ಊರಿಗೆ ಬಂದ ಮಂದಿ 
ಮತ್ತೇ ಹೊರಟು ನಿಂತರು. ಶಿವರಾಜ, ಸರಸ್ಪತಿ ಹೈದರಾಬ ರಾದಿಗೆ ಹೋಗಲು ಸಿದ್ಧರಾದರು. 
ಸಂಗಪ್ಪ ಮನೆಗೆ ಬಂದಿದ್ದರಿಂದ ತಮನಿಗೆ ಹೇಳಿ "ಈ ವರ್ಷ pe ಬಿತ್ತಿ ಬೆಳಿತಿನಿ 
ಎಂದು ದಗದ ಶುರುಮಾಡಿಕೊಂಡು ನಿಂತ. ಮಕ್ಕಳಿಗೆ ದಿಕ್ಕು ತೋರಲಿಲ್ಲ. ಊರಲ್ಲಿ 


೧೩ 


ಒಂಟಿಯಾಗಿ ತಂದೆಯನ್ನು ಬಿಡಲು ಹೆದರಿದರು. ಕೂಳಿನ ಸಮಸಿ ್ಯ ಎದುರಾಯ್ತು 
ಶಿವರಾಜ, ಸರಸ್ಪತಿ ಜಿದ್ದು "ಅದ್ದು ಬೆನ್ನತ್ರಿದರು. “ಹೊಲನ್ನ ಹದ ಮಾಡೀನಿ. ಬಿತ್ತಿ 
ಚೆಳೆ ತೆಗಿತೀನಿ. ಔರು ತಿಂಗಳ ಆಗದ. ಕಣ ಮುಗಿಸಿಕೊಂಡು ಬರ್ತಿನಿ. ನೀವು ನಡಿರಿ' 
ಎಂದು ಮಾತಾಯಿತು. ತಮ್ಮನ ಮನೆಮಂದಿಯೇ ತಂದೆಗೆ ನಿತ್ಯ ಊಟ ಕೊಡುವಂತೆ 
ಹೇಳಿ ಅದರ ಖರ್ಚನ್ನು ಮುಗಂಡವಾಗಿ ಶಿವರಾಜ ಕೊಟ್ಟು ತಂಗಿ ಜತೆ ಸಿಟಿಗೆ 
ಹೊರಟದ್ದನ್ನು ಸಂಗಪ್ಪ ನೆನೆಸಿಕೊಂಡ. ಊರಲ್ಲಿ ಕೆಲವರು ತಮ್ಮ ಮಕ್ಕಳನ್ನು 
ಸೋಡಿಕೊಳ್ಳಲಾಗದಕ್ಕೆ ಶಾಪ ಹಾಕುವುದನ್ನು ಸಂಗಪ್ಪ ನೋಡಿದ್ದ ಅಂತೆದ್ದರಲ್ಲಿ ತನ್ನ 
ಮಕ್ಕಳು ತನ್ನನ್ನು ಊರಲ್ಲಿ ಬಿಟ್ಟು ed ಸಿದ್ಧರಿರಲಿಲ್ಲ. ಮಕ್ಕಳು ಮತ್ತೆ ಇಟಿ 
ಸೇರಿದರು. ಸಂಗಪ ಹೊಲ, ಬೆಳೆ ಅಂತ ದಿನ ನೂಕಿದ. ಆದೆ ha "ಒಂಟಿ 
ಜೀವನದ ತಾಪತ್ರಯ ಅನುಭವಿಸಿದ್ರೂ ತಾಳಿಕೊಂಡಿದ್ದ. ಎಳ್ಳಮವಾಸೆ ಮುಗಿದ 
ಮೇಲೆ ಮಕ್ಕಳು ಊರಿಗೆ ಬಂದರು. ಜತೆಗೆ ಕರೆದೊಯ್ದರು. ಗೇಟ್‌ಕೀಪರ್‌ ಕೆಲ್ಪಕ್ಕೆ 
ಹೋಗಲಿಲ್ಲ” ಸಂಗಪ್ಪ. ತಿಂಗಳೊಪ್ಪತ್ತು ಕಾಲ ಕಳೆಯುತ್ತಿದ್ದಂತೆ ಎರಡನೇ pe 
ಶುರುವಾಯಿತು. ಸಂಗಪ ಸನಿಗೆ ಮಗ ಹೊದಲ ಲಸಿಕೆ ಹಾಕಿಸಿದ. ಲಾಕ್‌ಡೌನ್‌ ಆಯಿತು. 
ಮತ್ತೆ ಮಕ್ಕಳ ಜತೆ ಸ ಸಂಗಪ್ಪ ಊರಿಗೆ ಬಂದು ನಿಂತ. ಮತ್ತದೇ ಗೋಳು. ಕೊರೊನಾ 
ದಾಳಿಯಿಂದ ಊರಿನ ಮಂದಿ ನಷ್ಟ ಅನುಭವಿಸಿದನ್ನ ಸಂಗಪ್ಪ ನೋಡುತ್ತಿದ್ದ. ಎರಡು 
ತಿಂಗಳಲ್ಲಿ ವಾತಾವರಣ ತಿಳಿಯಾಯಿತು. ಮಕ್ಕಳು ಸಿಟಿಗೆ ಹೋಗಲು ಮತ್ತೆ ತ್ರೆ ತಯ್ಕಾರಾಗಿ 
ನಿಂತರು. ತನ್ನನ್ನು ಬಿಟ್ಟು ಹೋಗಲು ಮಕ್ಕಳು ಸಿದ್ಧರಿರಲಿಲ್ಲ. ಆದ್ರೆ ಸಂಗಪ್ಪನಿಗೆ 
ಊರು Bis ಮನಸು" ಸಿದ್ಧವಾಗುತ್ತಿರಲಿಲ್ಲ. ಮಕ್ಕಳು ಬ್ಯಾಗ್‌ ರೆಡಿಮಾಡಿಕೊಂಡು 
ಮೂರು ದಿನದಿಂದ ಕಾಯುತ್ತಿದ್ದರು ಸ ಸಂಗಪ್ಪ ತನಗೂ ಸಂಕಟ, ಮಕ್ಕಳ ಸಂಕಟ 
ನೋಡುತ್ತ ಮೂರು ದಿನ ಕಳೆದಿದ್ದ pg 


ಬೆಳಗ್ಗೆ ಚೂರು ತಡವಾಗಿಯೇ ಸರಸ ಸೃತಿ, ಶಿವರಾಜ ಎದ್ದಾಗ 
ತಂದೆ ಕಾಣಲಿಲ್ಲ. ಆತಂಕದಲ್ಲೇ ನಿತ್ಯಕರ್ಮಗಳನ್ನು ಮುಗಿಸಿಕೊಂಡರು. “ಅಪ್ಪ ಹೊಲಕ್ಕ 
ಹೋಗಿದ್ದಾನು” ಅಂದ ಶಿವರಾಜ. ಸರಸ್ಪತಿ “ರಲ್ಲಿ ಯಾರನ್ನಾದರೂ ಮಾತಾಡಿಸಕ 
ಹೋಗಿದ್ದೇಕು” ಅಂದಳು. 
“ಇವತ್ತು ಹೈದ್ರಾಬಾದಿಗೆ ಬಂದಾನೇನು ನಮ್ಮ ಜತೆಗೆ?” ಶಿವರಾಜ ಕೇಳಿದ. 
“ಅಣ್ಣ, ನನ್ನ Ra ಅಮ್ಮ ಇದ್ದಿದ ಬರಿದ್ದ ” ಸರಸ್ಪತಿ. 
ಶಿವರಾಜನಿಗೆ ಏನು ಹೇಳಬೇಕೆಂದು ತಿಳಿಲಿಲ್ಲ. ತಂಗಿ ಅಣ್ಣನ ಕಡೆ 
ನೋಡಿದಳಷ್ಟೇ. 
“ಒಂದು ವ್ಯಾಳೆ ಅಪ್ಪ ನಮ್ಮಿಂದ ಬರಲಿಲ್ಲ ಅಂದ್ರೆ ..? ಸರ 
ಅಪ್ಪನ ಜತಿಗೆ ಇಲ್ಲೆ ಉಳಿದು ಬಿಡು” ಎಂದು ಹೇಳಿದ. 
“ಏನಣ್ಣ ಹಿಂಗತಿದ್ದಿ ? ಚಂದ್ರು ನನಗಾಗಿ ಕಾಯ್ತಿರ್ರಾನ. ಮದುವೆಗೆ.......” 
ಶಿವರಾಜನಿಗೆ ಅರ್ಥವಾಯಿತು. “ಇದನ್ನೇ ಹೇಳಿ ಅಪ್ಪನ್ನ ಕರಕೊಂಡು 
ಹೋದ್ರಾಯ್ತು” .. 
ಅಷ್ಟರಲ್ಲಿ ತಂದೆ ಮನೆಯೊಳಗೆ ಬಂದ. ಕೈಯಲ್ಲಿ ಚಿಕ್ಕ ಗಂಟು ಹಿಡಿದಿದ್ದ. 
ಮಕ್ಕಳಿಬ್ಬರು ಅದನ್ನು ನೋಡಿದರು ಕುತೂಹಲದಿಂದ. 

“ಶಿವ ಇದನ ಸ್ನ ಬ್ಯಾಗಿನ್ಯಾಗ ಇಡು” ಎಂದು ತಂದೆ ಗಂಟು ಕೊಟ್ಟ. ಶಿವರಾಜ 
ಮುಟ್ಟಿ ನೋಡಿದ. ಮಣ್ಣಿನ ಗಂಟು ಇದ್ದೀತು ಅಂತ ಅನ್ನಿಸಿತು. ತಂದೆಯನ್ನೇ ದಿಟ್ಟಿಸಿ 
ನೋಡುತ್ತ, 

“ಇದು ಯಾಕಪ್ಪ?” ಎಂದು ಕೇಳಿದ. 

“ಇನ್ನೇನು ಮಾಡ್ಲಿ? ನಿಮ್ಮಿಂದ ಬರ್ತೀನಿ. ಅಲ್ಲೇ ಸತ್ರೆ, ನನ್ನನ್ನು ಮಣ್ಣು 
ಮಾಡುವಾಗ gi ಮಣ್ಣು ನಮ್ಮ ಹೊಲದ್ದು ಹಾಕಿ ಮಣ್ಣು ಮಾಡಿ” ಕ ತಣ್ಣಗೆ 
ಹೇಳಿದ. 

“ಅಂದಂಗ, ಹೊಲ ನಿನ್ನ ಒಪ್ಪಿಸಿನಿ. ನೀನು ಏನಾದ ಮಾಡು.” | 
ಎಂದು ಕುಂತು “ಜೀಪಿಗೆ ಹೇಳು. ಮೂರು ಸೀಟು ನಮ್ಲಿದ್ಲಿಯಂತ” & 
ಅಂದ. 


ಸ್ಪತಿ, ನೀನು 


(ವೃತ್ತಿಯಿಂದ ಕನ್ನಡ ಪ್ರಾಧ್ಯಾಪಕರಾಗಿರುವ ಲೇಖಕರು! 
ಕನ ಡದ ಪ್ರಮುಖ ಕತೆಗಾರಲ್ಲಿ ಒಬ್ಬರಾಗಿದ್ದಾರೆ) 
ಪ್ರಸಿದ್ಧ ಕ್ರೇಡಾಪಟು ಮಿಲ್ಕಾ ಸಂಗ್‌, ಹಿರಿಯ ಲೇಖಕ ವಸಂತ ಕುಷ್ಠಗಿ, ಹಿರಿಯ 


ಭಾಷಾ ತಜ್ಞ ಎಚ್‌. ಎಂಮಹೆ ಹೇಶ್ನರಯ್ಯ ಕನ್ನಡ ಚಿತ್ರರಂಗದ ಹಿರಿಯ ಚಿತ್ರ ನಟಿ 
ಬ. ಜಯಾ, ಪ್ರತಿಭಾವಂತ ನಟಿ Bl ವಿಜಯ್‌, ಉದ್ಯಮಿ ಕಿಸಿಎನ್‌ 


ಚಂದ್ರು ಮತ್ತು ತುಮಕೂರಿನ ಸಾವಯವ ಕೃಷಿಕ ಮತ್ತು ಶ್ರದ್ಧಾಳು ಎನ್‌.ಎಸ್‌. 
ಗಂಗಾಧರಮೂರ್ತಿಯವರ ನಿಧನಕ್ಕೆ "ಹೊಸ "ಮನುಷ್ಯ' ತನ್ನ ಶ್ರದ್ಧಾಂಜಲಿಗಳನ್ನು 
ಸಲ್ಲಿಸುತ್ತದೆ.-ಸಂ. 


ಹೊಸ ಮಮುಷ್ಯ/ಜುಲೈ/೨೦೨೧ 
ಹಿದ್ದಣಂದಯ್ಯವವದ' ನೆವಪಿವಳ್ಲ... 


ಸಾವಿರಾರು ನದಿಗಳು 


ನೆನ್ನೆ ದಿನ 
ನನ್ನ ಜನ 
ಬೆಟ್ಟದಂತೆ ಬಂದರು. 


ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತಿರುವ ಕಣ್ಣುಗಳು 


ಹಗಲುರಾತ್ರಿಗಳನು ಸೀಳಿ ನಿದ್ದೆಯನ್ನು ಒದ್ದರು 
ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ 
ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ 
ಇರುವೆಯಂತೆ ಹರಿವ ಸಾಲು ಹುಲಿಸಿಂಹದ ದನಿಗಳು 
ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ 

ಎಂದೆಂದಿಗು ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ 

ಲಕ್ಷಾಂತರ ನಾಗರಗಳು ಹುತ್ತಬಿಟ್ಟು ಬಂದಂತೆ 
ಊರತುಂಬ ಹರಿದರು 

ಪಾತಾಳಕೆ ಇಳಿದರು ಆಕಾಶಕೆ ನೆಗೆದರು. 

ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿಮೆಳೆಯ ಮರೆಗಳಲ್ಲಿ 


ಯಜಮಾನರ ಹಟ್ಟಿಯಲ್ಲಿ ಧಣಿ ಕೂರುವ ಪಟ್ಟದಲ್ಲಿ 
ಎಲ್ಲೆಲೂ ನನ್ನ ಜನ ನೀರಿನಂತೆ ನಿಂತರು. 


ಇವರು ಬಾಯಿ ಬಿಟ್ಟೊಡನೆ 

ಅವರ ಬಾಯಿ ಕಟ್ಟಿತು 

ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು 
ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈಬೀಸಿದ ನನ್ನ 
ಛಡಿಯ ಏಟು ಹೊಡೆದವರ 

ಕುತ್ತಿಗೆಗಳ ಹಿಡಿದರು. 


ಹೋಲಿಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು 
ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ 
ತರಗೆಲೆಕಸಕಡ್ಡಿಯಾಗಿ 

ತೇಲಿತೇಲಿ ಹರಿದವು 

ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. 


ನನ್ನ ಜನಗಳು 


ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು 
ವದೆಸಿಕೊಂಡು ವರಗಿದೋರು ನನ್ನ ಜನಗಳು 
ಕಾಲುಕಯ್ಕಿ ಹಿಡಿಯೋರು ಕೈ ಮಡಗಿಸಿಕೊಳ್ಳೋರು 
ಭಕ್ಷರಪ್ಪ ಭಕ್ತರೋ ನನ್ನ ಜನಗಳು 


ಹೊಲಮನ್ನುತ್ತು ಬಿತ್ತೋರು ಬೆಳೆಯ ಕುಯ್ದು ಬೆವರೋರು 
ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು 

ಬರಿಗೈಲೇ ಬಂದೋರು ಉಸ್ಸೆಂದು ಕೂತೋರು 

ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು 


ಮಾಳಿಗೆಗಳ ಎತ್ತಿದೋರು ಬಂಗಲೆಗಳ ಕಟ್ಟಿದೋರು 
ತಳಾದೀಗೆ ಸಿಕ್ಕಿದೋರು ನನ್ನ ಜನಗಳು 
ಬೀದಿಯಲ್ಲಿ ಬಿದ್ದೋರು ಸದ್ದಿಲ್ಲದೆ ಇದ್ದೋರು 
ಒಳಗೊಳಗೇ ಅತ್ತೋರು ನನ್ನ ಜನಗಳು 


ಬಡ್ಡಿಯನ್ನು ತೆತ್ತೋರು ಭಾಷಣಗಳ ಬೆಂಕಿಯಲ್ಲಿ 


ಬೆಂದು ಬೂದಿಯಾದೋರು ನನ್ನ ಜನಗಳು 
ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡಜನಕೆ a 
ಬೂಟುಮೆಟ್ರು ಹೊಲೆದೋರು ನನ್ನ ಜನಗಳು RE ನಿಜ bE Lt 


I I | Fs ” 


೧೪ 


ದಣಿವು ಹಿಂಗಿ... 


ದಣಿವು ಹಿಂಗಿ, 
ತಂಗಾಳಿಯ ಸವರಿಕೊಳುವ ಮಯ್ಯ 
ಇನ್ನೂ ಏಸು ಶತಮಾನಗಳ ಬಾಳುವೆ/ 
ಎಂದು ಕೇಳುವಾಸೆ 
ಕೂಸೇ ಆಗಿ ಬಿಟ್ಟಿದ್ದರೆ ಕೊನೆ ತನಕ 
ಅಮ್ಮನೂ ಇದ್ದು 
ಮೊಲೆವಾಲೂ ದೊರೆತು ಆಹಾ! 
ಸವಿಗನಸು ಮುಗಿವನಕ 
ಬೆಚ್ಚನ್ನ ಬೆಚ್ಚಗಿನ ಮಡಿಲು! 
ಹಾಲು ಬೆಳೆಸಿದ ಕೈ ಕಾಲಾಡಿಸುತ 
ಕಾಲ ಚಕ್ರವ ಓಡಿಸುತ 
ಇದಿಗೋ ಬಂದು ಸೇರಿದ್ದು ಯಾವ ಬಿಂದು? 
ಮುಂದು ಮುಂದೋಡಿಸುವ ಚಾಲಕ 

ಹಿಂದಿನ ಕೈಯಿ ಕಾಣದೆಂದೂ 
ಕರೆವುದೇನಂತ? ಏನದರ ಅಂಕಿತ? 


ಕೆ.ಪಿ. ಮೃತ್ಯುಂಜಯ. 


ಒಡಲ ಜ್ವರ 


ಇಲ್ಲ ಇಲ್ಲ 

ಇದು ಕರೋನಾ ಬಾಧೆಯಲ್ಲ 
ಆದರೂ ಉಸಿರು ಸಿಕ್ಕುತ್ತಿಲ್ಲ 

ಜೀವ ಜಂಬರದಲ್ಲಿ ಅಭಿಮನ್ಯು 
ಸಮರದಲೂ ಸಾವಿನಲೂ ವಏಿಕಾಂಗಿ 


ಮಾತಿನ ಬಿರುಗಾಳಿಯಲಿ ಮೌನವಾಗಿದೆ ಅರ್ಥ 
ಛಿದ ವಿಲ್ಲಿದ 

ಬೀಸುವ ಚಂಡಮಾರುತವೂ 
ಉಸಿರುಳಿಸಲಾರದೆ ಸೋಲುತಿದೆ. 


ಅಟ್ಟಷ್ಟೂ ಬೇಯದ ಅಡುಗೆ 
ತಿಂದಷ್ಟೂ ತುಂಬದ ಉದರ 
ನುಡಿದಷ್ಟೂ ತಿಳಿಯದ ಜಿಪ್ಟೆ 
ಸವೆದಷ್ಟೂ ಸಾಗದ ಬದುಕು 
ಅವನತಿಯ ಅಂಚಿನಲಿ ಮತಿ 
ನಿಂತು ತೂರಾಡುತಿದೆ ಪ್ರಗತಿ 


ಸುತ್ತಲೂ ವಿಷದ ಗಾಳಿ 

ಬಿಕ್ಕುತಿದೆ ಬಿಸಿ ಶೀತ... 

ಶುದ್ಧ ಗಾಳಿಯ ತುಣುಕು 

ಹೆಕ್ಕಿ ಹೆಕ್ಕಿ ಬದುಕು 

ಸಾವರಿಸಿಕೊಂಡು ಸೇಂಕುತ್ತ 
ಆರ್ತತೆಯೇ ಮೂರ್ತವಾಗಿ ಕೇಳುತ್ತಿದೆ... 


ಅಳಿಯುತ್ತಿರುವ ಈ ಉಸಿರಿಗೆ 
ಭಾವಬಯಕೆಯ ಜೀವ 
ತುಂಬಿ ಬದುಕಿಸಬಲ್ಲುದು 
ಅದಾವ | 
ಆಮ್ಲಜನಕ!? 


-ನಯನಾ ಕಾಶ್ಯಪ್‌ 


ಹೊಸಪ ಮಮಸಷ್ಯ/ಜುಲೈ / ೨೦೨೧ 


ಓಂದೂವರೆ ವರ್ಷದ 
' ಇರಬೇಕು, 
Wy : (ದೊಡ್ಡಬಳ್ಳಾಪುರದಲ್ಲಿ ನಾನು 
೫ನ ೦ಪ ನ್ನೂಲ ವ ಕ್ರಿಂಯಾಗಿ 
, ಸಾಹಿತ್ಯ 
ಅಧ್ಯ ಯನ ಶಿಬಿರವೊಂದರಲ್ಲಿ 
SE | ಕೆಲ ದಲಿತ ಅಧ್ಯಾ ಪಕರು 
ವ ವಿರುದ್ಧ ಕ ಸಂಘಟಿತ ಕ್ರೋಧ ವ್ಯಕ್ತಪಡಿಸಿ ಒಂದು ಗೋಷ್ಠಿಯನ್ನೇ 
ಅಸ್ತವೃಸ್ತಗೊಳಿಸಿದ್ದರ ಬಗ್ಗೆ ಬರೆದಿದ್ದುದು ನಿಮ್ಮಲ್ಲಿ NN ನೆನಪಿರಬಹುದು. 
ಕುಷಂದು ನಿಜವಾಗಿ ಜಾತಿ ಪದ್ಧತಿಯ, ಅಸ ಸ್ಪ ಶೃತೆಯ ವಿರೋಧಿಯಾಗಿದ್ದರೆ ಅವರು 
ಅಂಬೇಡ್ಕರ್‌ ಬದುಕಿದ್ದಾಗಲೇ ಬದುಕಿದ್ದೂ ಅನರನ್ನೆ ಕೆ ಭೇಟಿಯಾಗಲಿಲ್ಲ? 'ಅವರ ಬಗ್ಗೆ 
ಏನೂ ಏಕ ಬರೆಯಲಿಲ್ಲ ಎಂಬುದು ಈ ದಲಿತ ಅಧ್ಯಾಪಕರ ತಕರಾರಾಗಿತ್ತು 
ನಮ್ಮ ಯುವಜನರಿಗೆ ಸಾಹಿತ್ಯ ಬೋಧಿಸುವ ಅಧ್ಯಾಪಕರೇ ಹೀಗೆ ಜಾತಿಕುರುಡರಾದರೆ 
ಸಾಹಿತ್ರಾಧ್ಯಯನದ ಗತಿಯೇನು pe ಕೊಂಚ ಅತಂಕಿತನಾಗಿದ್ದ ನಾನು ನಂತರ ಇದು 
ಕೆಲವರಿಗಪ್ಪೇ ತಗುಲಿರುವ ಸೋಂಕು ಇರಬಹುದೆಂದು ಸಮಾಧಾನಪಟ್ಟುಕೊಂಡಿದ್ದ ಆದರೆ 
ಇತ್ತೀಚೆಗೆ ಇದರ ಹಿಂದೆ ಸೋಂಕು ಹರಡುವ ವ್ಯವಸ್ಥಿತ ಜಾಲವೇ ಇದೆಯೆಂಬ ಅನುಮಾನ 
ಹುಟ್ಟಿಸುವ ಸಂದರ್ಭವೊಂದು ನನಗೆದುರಾಗಿ ಗಾಬರಿಗೊಳಗಾದೆ. ಅದರ ವಿವರ ಹೀಗಿದು 
ನಮ್ಮ ಪತ್ರಿಕೆಗೆ ಹೊಸದಾಗಿ ಚಂದಾದಾರರಾದ ಬೆಳಗಾವಿ ಜಿಲ್ಲೆಯ ದಲಿತ (ಇವರ 
ಜಾತಿ ನನಗೆ ಗೊತ್ತಾದದ್ದೂ ಅವರು ಸಾಂದರ್ಭಿಕವಾಗಿ ತಿಳಿಸಿದಾಗಲೇ) ಶಾಲಾ 
ಉಪಾಧ್ಯಾಯರೊಬ್ಬರು ಪತ್ರಿಕೆಯ ಏಪ್ರಿಲ್‌ ಸಂಚಿಕೆಯಲ್ಲಿ ಅಂಬೇಡ್ಕರ್‌ ಅವರ ಕೆಲ 
ಸಾಜ ವಿಚಾರಗಳ ಅವಲೋಕನ ಮಾಡಿದ್ದ ಪ್ರೊ ೧, ಜಿ. ಎಸ್‌. ಸದಾನಂದ ಅವರ 
ಲೇಖನವೊಂದರ ಬಗ್ಗೆ ತೀರಾ ಕ್ರೋಧಮಯ ಭಾಷೆಯಲ್ಲಿ ಪ್ರತಿಕ್ರಿಯಿಸುತ್ತಾ ಸದಾನಂದ 
ಅವರು ಪ್ರಾಧ್ಯಾಪಕರಾಗಿದ್ದ ವಿಶ್ವವಿದ್ಯಾಲಯ ಕುವೆಂಪು ಹೆಸರಿನಲ್ಲಿರುವುದರಿಂದ ಅವರ 
ಈ ವಿಚಾರಗಳು ಹೀಗಿರುವುದು ಸಹಜವೇ ಆಗಿದೆ ಎಂದು ವ ್ಯೈ೦ಗ್ಯವಾಡುತ್ತಾ ಕುವೆಂಪು 
ಅವರ ಸಾಹಿತ್ಯವನ್ನು ಹೀಯಾಳಿಸಿದ್ದರಲ್ಲದೆ "ಇಂತಹ ಗೊಡ್ಡು' ಮನುಷ್ಯನನ್ನು ರಾಷ್ಟ್ರಕವಿ 
ಎಂದು ಹೊತ್ತು ಮೆಶೆಯುವುದನ್ನು ನಿಲ್ಲಿಸಬೇಕೆಂದು ಆಗಹಿಸಿದ್ದರು. (ಈ ಮಹಾಶಯ 
ಈ ಕವಿಯ ಬಗ್ಗೆ ಬಳಸಿರುವ ಶಬ್ಬ ಮತ್ತು ವಾಕ್ಯಗಳನ್ನು ಇಲ್ಲಿ “ದಾಖಲಿಸಲಾರೆ. ಕ್ಷಮೆ 
ಇರಲಿ) ಈ ಸಂಬಂಧ ಅವರು ಬರೆದ ಎರಡು ಪತ್ರಗಳ ಕೆಲ ಅಣಿಮುತ್ತುಗಳು 
ಹೀಗಿವೆ: "ಈ ಭೂಮಿ ಹುಟ್ಟಿದಾಗಿನಿಂದ ಬಾಬಾಸಾಹೇಬರಷ್ಟು ಓದಿಕೊಂಡ ಚಿಂತಿಸಿದ 
ಮತ್ತೊಬ್ಬ ವ್ಯಕ್ತಿ ಹುಟ್ಟಿಲ್ಲ. ಅಂತಹ ಮಹಾನ್‌ ವ್ಯಕ್ತಿ ಬರೆದ ಸತ್ಪಶಾಲಿ ಸಂವಿಧಾನದ 
ಬಗ್ಗೆ ತಕರಾರೆತ್ತುವುದು ಹೀನಬುದ್ದಿಯಷ್ಟೆ', "ಗಾಂಧಿ ಮತ್ತು ಲೋಹಿಯಾ ಅಂಬೇಡ್ಕರ್‌ 
ಅವರ ಉದುರಿದ ಒಂದು ಕೂದಲಿಗೆ ಸಮವಲ್ಲ” “ಯಾವುದೇ ಪಠ್ಯದ ಅಸ್ಪಶ್ಯರ 
ಓದಿಗೂ ಮೇಲ್ಲಾತಿಯವರ ಓದಿಗೂ ತಾಳೆಯಾಗುವುದಿಲ್ಲ. "ಧೈರ್ಯವಿದ್ದರೆ ಸದಾನಂದ 
ತಮ್ಮ ಜಾತಿಯನ್ನು ಹೇಳಿಕೊಳ್ಳಬೇಕಿತ್ತು., "ವೀರಪ್ಪ ಮೊಯ್ದಿ ಕೆಳಜಾತಿಗೆ ಸೇರಿದ್ದರಿಂದ 
ಅವರ ಮಹಾಕಾವ್ಯಗಳ ಬಗ್ಗೆ ಸೊಲ್ಲೆತ್ತದ ಸವರ್ಣೀಯರು ಯಾರ ಬಾಯಲ್ಲೂ ಒಂದು 
ಸಾಲೂ ಉಳಿಯದ ಕುವೆಂಪುವಿನ ರಾಮಾಯಣ ದರ್ಶನವನ್ನು ಮಹಾಕಾವ್ಯವೆಂದು 
ಹಾಡಿಹೊಗಳುತ್ತಾರೆ... ಮತ್ತು ನಾನು ಬರೆದಿರುವ ಮಹಾಕಾವ್ಯವೊಂದನ್ನು ಓದಲೂ 
ನಿರಾಕರಿಸುತ್ತಿದ್ದಾರೆ.' ಇತ್ಯಾದಿ ಇತ್ಯಾದಿ. ಇಂಥವರೊಂದಿಗೆ ಏನು ಸಂವಾದ ಮಾಡುವುದು? 
ಕೆಲ ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ನಡೆದ ದಲಿತ ಲೇಖಕ ಮತ್ತು ಕಲಾವಿದರ 
ಸಮ್ಮೇಳನದಲ್ಲಿ ಪ್ರದರ್ಶಿತವಾದ "ಗಾಂಧಿ ವರ್ಸಸ್‌ ಅಂಬೇಡ್ಕರ್‌' ನಾಟಕದಲ್ಲಿನ ಒಂದು 
ಕಾಲ್ಪನಿಕ ದೃಶ್ಯದಲ್ಲಿ ಅಂಬೇಡ್ಕರ್‌ ಮನೆಗೆ ಬಂದ ಗಾಂಧಿಯವರನ್ನು ಅಂಬೇಡ್ಕರ್‌ 
ಸೌಜನ್ಯದಿಂದ ಮಾತಾಡಿ ಉಪಚರಿಸುವುದನ್ನು ನೋಡಿ ಅದನ್ನು ಅಂಬೇಡ್ಕರ್‌ಗೆ ಮಾಡಿದ 
ಅಪಚಾರವೆಂದು ಬೆಳಗಾವಿ ಕಡೆಯ ದಲಿತ ಯುವಕರ ಗುಂಪೊಂದು ಗಲಭೆ 
ಮಾಡಿದುದನ್ನು ಕಂಡಿದ್ದ ನನಗೆ ಈ ಶಾಲಾ ಉಪಾಧ್ಯಾಯರ ಕ್ರೋಧಮಯ ಮತ್ತು 
ಅಸಭ್ಯ ರ ಆಶ್ಚಯ ರ್ಯವನೆ ್ಲೇನೂ ತರಲಿಲ್ಲವಾದರೂ, ನಾನು ಹತ್ತಾರು ವಷ ಗಳೆ 
ಕಾಲ ಒಡನಾಡಿದ ಮತ್ತು ನನ್ನ ಮಿತಿಗಳಲ್ಲೇ ಬೆಳೆಯಲು ನೆರವಾದ ದಲಿತ ಸಿನರ್ಷ 
ಸಮಿತಿ ಮಾಡಿದ ಕೆಲಸ ಇಷ್ಟು po ಎಷ್ಟು ) ಮಣ್ಣುಪಾಲಾಗಿದೆ ಎಂದು ದುಃಖವಾಯಿ 
ಮತ್ತು ಕಲಿತ ದಲಿತರ ಇಂತಹ ಸಂಘಟಿತ ಗುಂಪುಗಳು ಸಾನ ವಾಗ ಏನೆಲ್ಲ 
ಅನಾಹುತಗಳನ ನ್ನು ಮಾಡಬಲ್ಲವು ಎಂದು ಗಾಬರಿಯೂ ಆಯಿತು. ಇದನ್ನೆಲ್ಲ ತಲೆಕೆಟ್ಟ ಒಬ್ಬ 
ಅಥವಾ ಕೆಲ ದಲಿತರ ಅಧಿಕ ಪ್ರಸಂಗಗಳಾಗಿ ಹ ಮನಸ್ಸು ನಿರಾಕರಿಸಿತು. 
ಆದರೆ ಇದನ್ನೆಲ್ಲ ಯಾರಲ್ಲಿ ಹೇಳಲಿ? ದಲಿತ ಸಂಘರ್ಷ ಸಮಿತಿಯ ನನ್ನ ಹಲವು 


ಗೆಳೆಯರು ನೆನಪಾದರು. ಅವರಲ್ಲಿ ಹಲವರು ಮೃತರಾಗಿದ್ದಾರೆ. ಉಳಿದವರು ಬದುಕಿದ್ದೂ 
ಮೃತಪಟ್ಟಂತಿದ್ದಾರೆ. ಇನ್ನು ಸದ್ಧದ ದಲಿತ ನಾಯಕರ ವರಸೆಗಳನ್ನು ನೋಡಿದರೆ ಮುಂದೆ 
ಮಾತಾಡುವಂತೆಯೇ ಇಲ್ಲ. ಹಾಗಾಗಿಯೇ ಈ ಸ್ಥಿತಿ ಎನ್ನಿಸಿ ಇಲ್ಲಿ ನನ್ನಂತವರ ಪಾತ್ರ 
ಏನೂ ಇಲ್ಲವೆಂದು ಮನದಟ್ಟಾಗಿ ಸುಮ್ಮನಾದೆ. ಸುಮನಾದೆ ಸ ಭೌತಿಕವಾಗಿ ಮಾತ್ರ. 


ವಾಟಪ್‌ ಎಂಬ ಸ್ನೇಹದ ಹೆಸ ರಿನ ಹಾವಳಿ 


| 'ತೆಂತ್ರಜ್ಞಾನ ವರ ಹೇಗೋ ಶಾಪವೂ ಹೌದು 
| ಎ೦ಬುದು ಹಳೆಯ ಮಾತು. ಈ ಸ್ಮಾರ್ಟ್‌ಫೋನ್‌ನ 
ಸಹವಾಸದಲ್ಲಿ ಮತ್ತೆ ಮತ್ತೆ ನೆನಪಿಗೆ ಬರುತ್ತಿದೆ. ಫೇಸ ಸ್‌ಬುಕ್‌ನಲ್ಲಿ 
ನಡೆದಿದ್ದ ಅಸಂಬದ್ಧ ವಾಕಮರಗಳ ಗುಂಡಿನ ಚಕಮಕಿಗೆ 
ಸಿಕ್ಕಿ ಗಾಯಗೊಳ್ಳುವೆದರಿಂದ ತಪ್ಪಿಸಿಕೊಂಡು ನೆಮ್ಮದಿಯ 
py ನಿಟ್ಟುಸಿರು ಬಿಡುವ ಹೊತಿಗೆ ಈ ವಾಟ್ಸಾಪ್‌ ಕಾಟ ಶುರುವಾಗಿದೆ. 
ಇನ್ನೊಬ್ಬರಿಗೆ ಬೇಕೋ ಬೇಡವೋ ಎಂದರಿಯುವ ಮುನ್ನವೇ 
ತಾವು ಅಲೆದಾಡಿ ಬಂದ ಮಾಹಿತಿಯ ತಿಪ್ಪೆ ಗುಂಡಿಗಳ ಸರಕನ್ನೆಲ್ಲ ಇನ್ನೊ ಿಬ್ಬರ ಮನೆಯ 
ಹಜಾರಕ್ಕೆ ಸುರಿಯುವ `ವರ್ತನೆ ನನ್ನ ಪ್ರಕಾರ ಅನಾಗರಿಕ "ರರ್ತನೆಯೇ, ವಿಚಾರ 
ವಿನಿಮಯ ನಾಗರಿಕ ಸಮಾಜದ ಸಲ್ಪಕ್ಷಣವೇ. ಆದರೆ ಅದು ಪರಸ್ಪರ ಪರಿಚಯವಿರುವವರ 
ನಡುವೆ ಅಗತ್ಯ ಅರಿತು ನಡೆಯಬೇಕು. ಆದರೆ ಇನ್ನೊ ಬ್ಲರ 'ಸಂಬರ್‌ ಸಿಕ್ಕರೆ ಸಾಕು 
ಅಥವಾ ಹುಡುಕಿ ತಮ್ಮ ಮಾಹಿತಿ ಶ್ರೀಮಂತಿಕೆಯ ಪ್ರದರ್ಶನಕ್ಕಾಗಿ ಬಂಡಿ ಸುರಿದು 
ಹೋಗುವ ಜನರನ್ನು ಏನೆಂದು ಕರೆಯಬೇಕು? ಇವರ ಹಾವಳಿಯಿಂದ ಪಾರಾಗುವುದು 
ಹೇಗೆ? ನಾನು ಪತಿಕೆಯೊಂದರ ಸಂಪಾದಕನೂ ಆದುದರಿಂದ ನನಗೆ ಈ ಕಾಟ 
ವಿಪರೀತ. ನಂಬರೂ ಸುಲಭವಾಗಿ ಸಿಗುವುದಲ್ಲ? ಇದನ್ನು ಗಮನಿಸಿ, ಅದನ್ನು ಗಮನಿಸಿ 
ಇದನ್ನು ಅನುವಾದಿಸಿ ಹಾಕಿ ಇತ್ಯಾದಿ ಸಲಹೆ-ಶಿಫಾರ್ಸುಗಳ ಮಹಾಪೂರ. ಹೋಗಲಿ 
ಮೊನ್ನೆ ಲಾಕ್‌ಡೌನ್‌ನಿಂದಾಗಿ ಪತ್ರಿಕೆಯನ್ನು ಮುದ್ರಿಸಲಾಗದ್ದರಿಂದ ವಾಟ್ಟಪ್‌ ನಂ. ಲಭ್ವವಿದ್ದ 
ಚಂದಾದಾರರಿಗೆ್ಲ ಇಡೀ ದಿನ ಕೂತು ವಾಟಾಪ್‌ ನಂ. ಲಭ್ಯವಿರುವ ಚಂದಾದಾರರ ಪಟ್ಟಿ 
ಮಾಡಿ ಅವರಿಗೆಲ್ಲ ಎರಡು ದಿನಗಳ ಕಾಲ ಪತ್ರಿಕೆಯ ಪಿಡಿಎಫ್‌ ಆವೃತ್ತಿಯನ್ನು ಕಳಿಸಿದರೆ 
ನನಗೆ ಸಿಕ್ಕ ಪ್ರಶಿಫಲವೇನು ಗೊತ್ತೇ, ವಾಪಸ್‌ ವಾಟ್ಲಾಪ್‌ನಲ್ಲಿ ರಾಶಿ ರಾಶಿ ಕವನ, ಕಥೆ, 
ಲೇಖನಗಳು! ಇವುಗಳಿಗೆಲ್ಲ ಉತ್ತರ ಕೊಡಲು ನನಗಂತೂ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲ 
ಸೌಜನ್ಯವನ್ನೂ ಬದಿಗಿಟ್ಟು ಹಲವರ ನಂಬರುಗಳನ್ನು ನಿಷೇಧಿಸುವ (ಬ್ಲಾಕ್‌ ಮಾಡುವ) 
"ಅನಾಗರಿಕ' ಕ್ರಮ ಕೈಗೊಳ್ಳಲಾರಂಭಿಸಿದ್ದೇನೆ! 


ಆರ್‌ಪಿವಿಗೆ ಖಾದ್ರಿ ಶಾಮಣ್ಣ ಪ್ರಶಸ್ತಿಯ ಗರಿ 


ಆ ಗಳು ಆರ್‌.ಪಿ. ವೆಂಕಟೇಶಮೂರ್ತಿಯವರಿಗೆ 
4 ೨೦೨೧ರ ಪ್ರತಿಷ್ಠಿತ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ 
ಸಾಧನೆಯ ಪ್ರಶಸ್ತಿ ಸಂದಿದೆ. ಅವರಿಗೆ ಪತ್ರಿಕೆಯ 
ಅಭಿನಂದನೆಗಳು. ಕಳೆದ ಎಪ ಪುತ್ರರ ದಶಕದ ಜೆಪಿಯವರ 
ಸಂಪೂರ್ಣ ಕ್ರಾಂತಿ ಚಳುವಳಿಯ ಕಾವಿನಲ್ಲಿ ಹಾಸನ 
ಔಬಲಿಯಲ್ಲಿ ರೂಪುಗೊಂಡ ಸಮಾಜವಾದಿ ಯುವಜನ 
{ Np ಒಂದು ಯುವ ಉತ್ಸಾಹಿ ತಂಡ ೧೯೭೭ರಲ್ಲಿ 
ಹೊಸ ಸಮಾಜವೊಂದರ ಕನಸಿನೊಂದಿಗೆ ಆರಂಭಿಸಿದ "ಜನತಾ ಮಾಧ್ಯಮ” ದಿನ 
ಪತ್ರಿಕೆ ಆರಂಭದ ಕೆಲ ವರ್ಷಗಳ ನಂತರ ವೆಂಕಟೇಶಮೂರ್ತಿಯವರ ಸಂಪಾದಕತ್ವದ 
ಸುಪರ್ದಿಗೆ ಬಂದು ಹಾಸನ ಜಿಲ್ಲೆಯ ಸಾರ್ವಜನಿಕರ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ. 
ಇದರ ಎಲ್ಲ ಕೀರ್ತಿ ಇವರಿಗಷ್ಟೇ ಸಲ್ಲದೆ ಆರಂಭದ ದಿನಗಳಲ್ಲಿ ವಾಸುದೇವನ್‌, 
ಪೀಟರ್‌, ಪಾಟೀಲ, ಜಯರಾಮ ಹೆಗಡೆ ಮುಂತಾದವರಿಗೆ ಸಲ್ಲುತ್ತದೆ. ಹಾಗೇ 
ಆರಂಭದಿಂದಲೂ ಮೂರ್ತಿಯವರ ಜೊತೆಗಿದ್ದ ಈಗ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾದ 
ಮಂಜುನಾಥ ದತ್ತ ಅವರಿಗೂ ಸಲ್ಲುತ್ತದೆ. 

ಆರಂಭದಿಂದಲೂ ಈ ಪತ್ರಿಕೆಯನ್ನು ಗಮನಿಸುತ್ತಾ ಆಗಾಗೆ ಅದಕ್ಕಾಗಿ ಲೇಖನಗಳನ್ನೂ 
ಬರೆಯುತ್ತಾ ಬಂದಿರುವ ನನಗೆ ಇರುವ ಒಂದು ಅಸ ಸಮಾಧಾನವೆಂದರೆ. 
ಜೊತಗಿದ್ದ "ಯುವ ಉತ್ಪಾಹಿ ತಂಡ ಅದು ಸಂ ಲೋಹಿಯಾ ವಿಚಾರ ಮತ್ತು 
ಅದು ಕಟ್ಟಿದ ರೈತ ಚಳುವಳಿಯ ಹಿನ್ನೆಲೆಯಲ್ಲಿ ಬೆಳೆಯಬೇಕಾದಷ್ಟು ುಿ ಬೆಳೆದಿಲ್ಲ ಎಂಬುದು. 

pe ಪ್ರತಿಷ್ಠಿತ ಎನ್ನಲಾಗುವ ಈ ಪುಶಸಿಯನ್ನು ನೀಡುವ 'ಖಾದಿ ಶಾಮಣ್ಣ ಟಸ್ಸ್‌ 
ಪಶಸ್ಥಿಯ ಜೊತೆಗೆ ನೀಡಲಾಗುವ ಜುಜು ದಿನೈದು ಸ ಸಾವಿರ ರೂಪಾಯಿಗಳ ಮೊ ತ್ರವನ್ನು ತನ್ನ 
ಪತಿಷ್ಠೆಗೆ ತಕ್ಕುನಾಗಿ ಹೆಚ್ಚಿಸಬೇಕು. ಆಗದಿದ್ದರೆ ನಗದು ಕೊಡುವುನ್ನು ನಿಲ್ಲಿಸುವುದೊಳಿತು. ಈ 
ಟಸ್ಗನ ಜೀವಾಳವಾಗಿದ್ದ ದಿ.ಅಚ್ಚುತನ್‌ ಅವರಿಗೂ ೬ ಹಿಂದೆ ಈ ಮಾತು ಹೇಳಿದ್ದೆ 
-ಡಿಎಸ್ಸೆನ್‌ 


ಹೊನ ಮುಮಸ್ಯ/ಜುಲೈ/೨೦೨೧ 


ಪುಕ್ತಕಾನರೋಕರ 


ಪಿ. ಅಶೋಕ ಅವರ ನಾಲ್ಕು ಕಿರು ಅಧ್ಯ ಯನಗಳು 
ಪು: ೧. ಕೃಷ್ಣ ಕಥನ ೨, ದೇವನೂರ ಯಸ ಲೇ: ಟಿ.ಪಿ. ಅಶೋಕ ಪ್ರ: 


: ಅಭಿನವ, 
ಬೆಂಗಳೂರು (೯೪೪೮೮೦೪೯೦೫) ಪು: ೧. ೯೬ ೨. ೮೮ ಬೆಲೆ: ೧.ರೂ. 


೮೦/- ೨. ರೂ. ೭೫/- 


ಕನ್ನಡದ ಹರಿಂ 
ವಿಮರ್ಶಕರಾದ ಟಿ.ಪಿ. ಅಶೋಕರವರ 
ಕೃಷ್ಣ ಕಥನ ಹಾಗೂ ದೇವನೂರು ಕಥನ 
ಕೃತಿಗಳು ಅಶೋಕರವರ ಸಹಜ ಸ ಸಾಹಿತ್ಯ 
ನೀತಿ ಮತ್ತು ಗಂಭೀರ ಅಧ್ಯಯನದ 
ಉದಾಹರಣೆಗಳಾಗಿವೆ. "ಕನ್ನಡ 
ಬರಹಗಳ ಎರಡು ಮಾದರಿಗಳಾದ 
[ಭಾಷಣ ಮಾದರಿ ಹಾಗೂ ಪ್ರಬಂಧ 
ಮಾದರಿಗಳ ಮಿತಿಗಳನ್ನು ಈ ಕೃತಿಗಳು 
ಭೆಸಿ ಅಕ ಮೀರಿವೆ. ಭಾಷಣ ಮಾದರಿ ಬರಹಗಳ 
RR ಅತಿ ಭಾವುಕತೆ, ರೆಟರಿಕ್‌ ಮೂಲಕವೇ 
ಎಲ್ಲವನ್ನೂ ಸಾಬೀತುಗೊಳಿಸಬಹುದೆಂಬ ನಂಬಿಕೆ, ವಾಚಾಳಿತನ ಈ ಕೃತಿಗಳಲಿಲ್ಲ. ಹಾಗೇ 
ಪ್ರಬಂಧ ಮಾದರಿ ಬರಹಗಳ ಪಾಂಡಿತ್ಯದ ಪ್ರದರ್ಶನ, ಪ್ರಸಿದ್ಧ ವಿಮರ್ಶಕರ ಬರಹಗಳ 
ಅನವಶ್ಯಕ ಉಲ್ಲೇಖ, ಅನವಶ್ಯಕವಾಗಿ ಪಾರಿಭಾಷಿಕ ಪದಗಳ ಬಳಕೆ ಇಲ್ಲಿ ಕಾಣುವುದಿಲ್ಲ. 
ಕೃಷ್ಣ ಕಥನವನ್ನು ಅಶೋಕರವರು ಶ್ರೀ ಕೃಷ್ಣ ಆಲನಹಳ್ಳಿಯವರ ಸಮಗ್ರ ಸಾಹಿತ್ಯ 
ಆಧ್ಯಯನ ಎಂದು ಹೇಳಿದ್ದಾರೆ. ಆದರೆ ಇದು ಕೇವಲ ಪರಿಚಯಾತ್ಮಕ ಪುಸ್ತಕವಲ್ಲ. ಕೃಷ್ಣ 
ಅವರ ಕೃತಿಗಳ ಬಗ್ಗೆ ಮಾತಾಡುವಾಗಲೇ ಅಶೋಕರವರು ಕಾದಂಬರಿ ಅನ್ನುವ ಪ್ರಕಾರ 
ಹಾಗೂ ಕನ್ನಡದಲ್ಲಿ ಕಾದಂಬರಿ ಅನ್ನುವ ಪ್ರಕಾರ ರೂಪುಗೊಂಡ ಪ್ರಕ್ರಿಯೆಯ ಬಗ್ಗೆ 
ಬಹಳ ಪಾಂಡಿತ್ಯಪೂರ್ಣವಾದ ಹಾಗೂ ಒಳನೋಟಗಳನ್ನು ಹೊಂದಿರುವ ಮಾತುಗಳನ್ನು 
ಆಡುತಾರೆ. ಮಾಡಿದ್ದುಣ್ಣೋ ಮಹರಾಯದಿಂದ ಗ ಕನ್ನಡ ಕಥನ 
ಸಾಹಿತ್ಯ ಬೆಳೆದುಬಂದ ರೀತಿಯ ಬಗ್ಗೆ ಅಶೋಕರವರು ಹೇಳಿರುವುದು ಕನ್ನಡ ರ 
ಸಂಕ್ಷಪ ಇತಿಹಾಸವೂ, ಹಾಗೂ ಈ 'ದೀರ್ಪ ಇತಿಹಾಸದಲ್ಲಿ ರ ವಿನ್ಯಾಸಗಳನ್ನು 
ವ್ಯಕ್ತಗೊಳಿಸುವ ಪ್ರಯತ್ನವೂ ಆಗಿದೆ. ಕೃಷ್ಣ ಅವರ ಸಾಹಿತ್ಯವನ್ನು ಅಶೋಕರವರು ಸೋಡುವಷ 
ಈ ರೀತಿಯ ವಿನ್ಯಾಸದ ಭಾಗವಾಗಿ. “ಪ್ರಾಚೀನ-ನವೀನಗಳ ಸ್ನೇಹ ಸಮರಗಳ ದ್ದಂದ್ಹ 
ವಿನ್ಯಾಸ” ಹೇಗೆ ಕಾನೂರು ಹೆಗ್ಗಡತಿ, ಮರಳಿ ಮಣ್ಣಿಗೆ ಹಾಗೂ ಕೃಷ್ಣ ಅವರ ಕಾದಂಬರಿಗಳಲ್ಲಿ 
ಮುಖ್ಯವಾಗಿದೆ ಅನ್ನುವುದನ್ನು ತೋರಿಸಿಕೊಡುತ್ತಾರೆ. ಕೃಷ್ಣ ಅವರ ಕಥನ ಸಾಹಿತ್ಯದಲ್ಲಿನ 
ವಿನ್ಯಾ ಸಗಳ ಬಗ್ಗೆಯೂ ಅಶೋಕರವರು ಹೇಳುತ್ತಾರೆ. ಉದಾಹರಣೆಗೆ, ಆಧುನೀಕರಣದ 
ಪ್ರಕಿಯೆಗೆ ಸ್ಪಂದಿಸುವ ರೀತಿ ಕೃಷ್ಣ ಅವರ ಕಾದಂಬರಿಗಳಲ್ಲಿ ಬೆಳೆಯುವ ಬಗೆಗೆ, ಆಧುನಿಕತೆಯ 
ಪ್ರೆ ಗಳನ್ನು ್ಸಿ ಕೃಷ್ಣ ದ್ವಂದ್ಧ ನೆಲೆಯಿಂದಲೇ ನೋಡುತ್ತಾರೆ ಅನು ವುದು, ಅವರ ಕಾದಂಬರಿಗಳ 
ಭೌತಿಕ ರ ವಿಸಾರವಾಗುವ ಪಕಿ ಪಕಿಯೆ, ಹಾಗೂ “ವಾಸವ ನವ್ಯ ತೆಗಳ ಕಿರು ಇಕ್ಕಟ್ಟಾದ 
ದಾರಿಯಲ್ಲಿ” ಪ್ರಾರಂಭ ಮಾಡುವ ಕೃಷ್ಟ ರಸ್ತೆಗೆ ಇಳಿದು ಕೊನೆಗೆ ವಾಸವತೆಯ ಹೆದ್ದಾರಿಗೆ 
ಬರುವ ಬಗ್ಗೆ ಹೇಳಿರುವುದನ್ನು ಗಮನಿಸಬಹುದು. ಆದರೆ ಈ ಸಮಗ್ರ ಅಧ್ಯಯನದ 
ಹಿರಿಮೆ ಇರುವುದು ಅದು ಕೃಷ್ಣ ಅವರ ಕಾದಂಬರಿಗಳು ಹೇಗೆ “ಒಂದನ್ನು ಮುಟ್ಟಿದರೆ 
ಇನ್ನೊಂದೂ ಮಿಡಿಯುವ” ಕನ್ನಡ ಕಾದಂಬರಿ ಜೀವಜಾಲದ ಭಾಗವಾಗಿದೆ ಎಂದು 
ತೋರಿಸುವಲ್ಲಿ. ಅಶೋಕರವರು ತೋರಿಸಿಕೊಡುವಂತೆ ಹೋಟೆಲ್‌ ಅನ್ನುವ ಪ್ರತಿಮೆ 
ಹೇಗೆ ಮರಳಿ ಮಣ್ಣಿಗೆ-ಭುಜಂಗಯ್ಮನ ದಶಾವತಾರ-ಒಡಲಾಳ ಇವುಗಳಲ್ಲಿ ಬಳಕೆಯಾಗಿದೆ 
ಅನ್ನುವುದು ಕನ್ನಡ ಕಾದಂಬರಿ ಲೋಕದ ಸಾತತ್ಛಕ್ಕೆ ಒಂದು ಉದಾಹರಣೆ. ಅಶಕೋಕರವರು 
ಕೊನೆಯಲ್ಲಿ ಹೇಳುವ “ದೇವನೂರು ಮಹದೇವ, ಕುಂ. ವೀರಭದ್ರಪ್ಪ, ಬಿ.ಚಂದ್ರೇಗೌಡ 
ಮೊದಲಾದ ಲೇಖಕರ ಹಿಂದೆ ಕೃಷ್ಣ ಖಂಡಿತವಾಗಿ ಇದ್ದಾರೆ” ಅ ನ್ನುವುದನ್ನು ನ್ಯಾ ಅಧ್ಯಯನ 
ಸಾಧಿಸಿ ತೋರಿಸಿದೆ. ಇನ್ನು ಅಶೋಕರವರು ಕೃಷ್ಣರವರ ಕತೆಗಳಲ್ಲಿ ಫೇ ವಿನ್ನಾಸಗಳ 
ಬಗ್ಗೆ ಹಾಗೂ ಕವಿತೆಗಳ ಬಗ್ಗೆ ಬರೆದಿರುವುದು ಒಂದು ಸೇರ್ಪಡೆಯಾಗಿದೆಯೇ ಹರಷ 
ಕಾದಂಬರಿಗಳ ಬಗ್ಗೆ ಬರೆದಿರುವುದರ ಮುಂದುವರಿಕೆಯಾಗಿಲ್ಲ. ಅದಕೆ ಕೈ ಕೃಷ್ಣರವರ ಕತೆಗಳು 
ಹಾಗೂ ಕವಿತೆಗಳ ಸಂಖ್ಯೆ ಹಾಗೂ ಸ್ಪಭಾವಗಳೇ Sr 
ದೇವನೂರು ಕಥನದಲ್ಲೂ ಅಶೋಕರವರು ದೇವನೂರರ ಬರವಣಿಗೆಗಳಲ್ಲಿ ಇರುವ 
ಪರಸ್ಪರ ಸಾವಯವ ಸಂಬಂಧ ಹಾಗೂ ಆ ಬರಹಗಳು ಕನ. ಡದ ಇತರ ಸಾಹಿತ್ಯ 
ಕೃತಿಗಳ ಜೊತೆಗೆ ಹೊಂದಿರುವ ಸಂಬಂಧಗಳಲ್ಲಿ ಆಸಕ್ಷನಾಗಿದ್ದೇನೆಂದು ಹೇಳುತ್ತಾರೆ. 
ಇಲ್ಲಿಯೂ ದೇವನೂರರ ಎಲ್ಲಾ ಬರಹಗಳಲ್ಲಿ ಇರುವ ವಿನ್ಯಾಸಗಳನ್ನು ಹಾಗೂ ಕನಡ 
ಸಾಹಿತ್ಯ ಲೋಕದ ಎಲ್ಲಾ ಚಟುವಟಿಕೆಗಳ ಹಿಂದಿರುವ ವಿನ್ಮಾಸಗಳ ಮುಂದುವರಿಕೆಯ್‌ಗಿ 


೧೬ 


ದೇವನೂರರ ಬರಹಗಳು, ಭಾಷಣಗಳು ಹಾಗೂ ಇತರ ಸಾಮಾಜಿಕ ಕೆಲಸಗಳನ್ನು 
ನೋಡಲು ಪ್ರಯತ್ನ ಪಡುತ್ತಾರೆ. ಅಶೋಕರವರು ಕೃಷ್ಣ ಕಥನದಲ್ಲಿ 
ತೋರಿಸಿಕೊಟ್ಟಿರುವಂತೆ ಕಥಾನಾಯಕರುಗಳಲ್ಲಿನ ಪ್ರಜ್ಞೆ ಮತ್ತು ಪರಿಸರದ ವಿಘಟನೆ 
ಹಾಗೂ ಆಧುನಿಕತೆ-ಸಾಂಪದಾಯಿಕತೆಗಳ ಘರ್ಷಣೆ ಕನ್ನಡ ಕಾದಂಬರಿ ಜೀವಜಾಲದ 
ಮುಖ್ಯ ತಂತು. ಇವು ದೇವನೂರರ ಸಾಹಿತ್ಯದಲ್ಲಿ ಹಾಗೂ ಅವರ ಒಟ್ಟಾರೆ 
ಚಟುವಟಿಕೆಗಳಲ್ಲಿ ಹೇಗೆ ಮುಂದುವರೆದಿವೆ ಅನು ವುದನ್ನು ಹೇಳುತ್ತಾರೆ. ಆಧುನಿಕತೆ 
ತರುವ ಬದಲಾವಣೆಗಳನ್ನು ಬಯಸುವ ಲೇಖಕ ತನ್ನ ಜನಾಂಗದ ನಂಬಿಕೆ, 
ಆಚರಣೆ, ಸ್ಕೃತಿಗಳನ್ನು ಹೇಗೆ ನೋಡುತ್ತಾರೆ ಅನ್ನು ವುದರ ಬಗ್ಗೆ ಅಶೋಕರವರು 
ಹೇಳುವುದು ಆಸಕ್ತಿದಾಯಕವಾಗಿದೆ. ಆದರೆ ಕೃಷ್ಣ po ಬಗೆಗಿನ ಅಧ್ಯಯನಕ್ಕೆ 
ಹೋಲಿಸಿದರೆ ದೇವನೂರು ಅವರ ಬಗ್ಗೆ ಬರೆದಿರುವುದು ಹೆಚ್ಚು ಪರಿಚಯಾತ್ಮಕ 
ಮತ್ತು ವಿವರಣಾತ್ಮಕವಾಗಿದೆ. ಇಲ್ಲಿ ದೇವನೂರು ಅವರ ಬರಹಗಳಿಂದ ಹಾಗೂ 
ಅವರ ಬಗ್ಗೆ ಬೇರೆಯವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬರೆದಿರುವ ಲೇಖನಗಳ 
ಉಲ್ಲೇಖಗಳ ಗಾತ್ರ ಹಾಗೂ ನ ಜಾಸ್ತಿಯಾಗಿದೆ. (ಕೃಷ್ಣ ಅವರ ಬಗ್ಗೆ ಬಂದಿರುವ 
ಅಧ್ಯಯನಗಳ ಸಂಖ್ಯೆ ಕಡಿಮೆ ಅ ನ್ನುವುದು ನಿಜ: ಆದರೆ ದೇವನೂರು ಕಥನದಲ್ಲಿ 
ಚದುರಿದಂತಿರುವ ವಿವರಗಳನ್ನು ಒಂದು "ಧೀಸಿಸ್‌' ಮೂಲಕ ಬೆಳೆಸಲಾಗಿಲ್ಲ.) 
ದೇವನೂರು ಅವರ ಸಾಹಿತ್ಯದ ಬಗ್ಗೆ ಬಂದಿರುವ ಟೀಕೆಗಳ ಬಗ್ಗೆ ಇನ್ನೂ ಹೆಚ್ಚಿನ 
ಪರಿಚಯ ಮಾಡಿಸಬಹುದಾಗಿತ್ತು ಹಾಗೂ ಕೇವಲ ಉಲ್ಲೇಖಿಸುವುದರ ಬದಲು 
ಪುನರ್‌ ಪರಿಶೀಲಿಸಬಹುದಾಗಿತ್ತು ದೇವನೂರು ಮಹದೇವ ಅವರ ಸಾಹಿತ್ಯದ 
ಅನುಸಂಧಾನಕ್ಕೆ ಅರ್ಥಪೂರ್ಣ “"ಪ್ರವೇಶ'ವನ್ನು ಈ ಅಧ್ಯಯನ ನೀಡುತ್ತದೆ. 


-ಬಿ.ವಿ. ರಾಮ ಪ್ರಸಾದ್‌ 


ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ 
ಹಿತಿಗಳನ್ನು ಕುರಿತ ಪುಸ್ತಕ ಮಾಲೆಯಲ್ಲಿ (ಪ್ರಧಾನ 
೦ಪಾದಕ-ಪ್ರಧಾನ ಗುರುದತ್ತ) ಪ್ರಕಟವಾಗಿರುವ ಈ ಕಿರು 
ಪುಸ್ತಕದಲ್ಲಿ ಕತೆಗಾರ-ಕಾದಂಬರಿಕಾರ ಬೊಳುವಾರು 
ಹಮದ್‌ ಕುಂಜ ಯವರ ಬದುಕು ಬರಹಗಳನ್ನು ಹಿರಿಯ 
ವಿಮರ್ಶಕರಾದ ಟಿಪಿ ಅಶೋಕ ಅವರು ಸಮಗವಾಗಿ 
ಅವಲೋಕಿಸುವ ಉದ್ದೇಶ ಹೊಂದಿದ್ದಾರೆ. ಬೊಳುವಾರರ 
| ಕೌಟುಂಬಿಕ ಪರಿಸರ ಧಾರ್ಮಿಕ-ಸಾಮಾಜಿಕ ಹಿನ್ನೆಲೆಗಳನ್ನು 
4 )ಆತ್ಮಚರಿತ್ರೆಕಾರನಂತೆ ಹುಡುಕಿ-ಹುಡುಕಿ ಅಶೋಕರು 
ಚೆವರದಿದ್ದಾರೆ. ಗುಲ್ಬರ್ಗದಲ್ಲಿ ಕೆಲಸದಲ್ಲಿದ್ದ ಬೊಳುವಾರರು 
ತೀರಿಹೋದ ತಂದೆಯ. ಶವಸಂಸ್ಕಾರಕ್ಕೆ ಪುತ್ತೂರಿಗೆ 
ಏಳುನೂರು ಕಿಲೋಮೀಟರ್‌ ಸ್ಕೂಟರಿನಲ್ಲಿ ಬಂದರೂ ತಂದೆಯ ಮುಖವನ್ನು 
ನೋಡದೇ ಹೋದ ಘಟನೆಯಿಂದ ಹಿಡಿದು-ಮುಸ್ಲಿಮರ ಕಂದಾಚಾರವನ್ನು ಕುರಿತು 
ಬರೆದಿದ್ದಕ್ಕಾಗಿ ಬೊಳುವಾರರ ಮೇಲೆ ಕಲ್ಲೆಸೆಯಬೇಕು ಎಂದುಕೊಂಡಿದ್ದ ಅವರದೇ 
ಊರಿನ ಹಿರೀಕರೊಬ್ಬರು ನಮ್ಮ ಸಮುದಾಯದಲ್ಲಿ ಓದುಬರೆಹ ಕಲಿತು 
ದೇಶವಿದೇಶಗಳಿಗೆ ಓಡಾಡುತ್ತಿರುವ ಹೇಣ್ಣಮಕ್ಕಳು ಯಾರಾದರೂ ಇದ್ದರೆ ಅದಕ್ಕೆ 
ಅವರ ಬರೆಹಗಳೇ ಕಾರಣವೆಂದು ಸಭೆಯೊಂದರಲ್ಲಿ ಹೇಳಿದ್ದನ್ನು ದಾಖಲಿಸುವಂತೆಯೇ . 
ಅಶೋಕರು ಬೊಳುವಾರರ ಎಲ್ಲಕತೆ- ಕಾದಂಬರಿ-ನಾಟಕ-ಮಕ್ಕಳ ಸಾಹಿತ್ಯಗಳ 
ವಿವಿಧ ಆಯಾಮಗಳನ್ನು ಕುರಿತು ವಿಸ್ತೃತವಾಗಿ ಬರೆದಿದ್ದಾರೆ. ಹಾಗೆ ನೋಡಿದರೆ 
ಪುಸ್ತಕದಲ್ಲಿ, ವೃತ್ತಿ-ಪವೃತ್ತಿಯಿಂದ ಸಾಹಿತ್ಯಪೇಮಿಯಾಗಿರುವ ಅಶೋಕರನ್ನು ಅವರ 
ತಾಯಿ ಕಪಿಲಾಬಾಯಿಯವರು ಬೊಳುವಾರರನ್ನು ಓದುವಂತೆ ಸೂಚಿಸುವುದು- 
ಬಂಡಾಯಗಾರನಾದ .ಬೊಳುವಾರರ ತಮ್ಮ ಉಮರ್‌ ಹಿಂದೂಧರ್ಮಕ್ಕೆ 
ಮತಾಂತರವಾಗಿ ಬೊಳುವಾರರ ವೈಚಾರಿಕ-ಸಾಂಸಾರಿಕ ನಂಬಿಕೆಗಳಿಗೆ 
ಸವಾಲೆಸೆಯುವುದು- ಇವೇ ಮೊದಲಾದ ಕುತೂಹಲಕರ ಬವರಗಳಿದ್ದು ಅವು 
ಸಾಹಿತ್ಯ-ಸಾಮಾಜಿಕ ಕ್ರಾಂತಿಗಳ ಅನೂಹ್ಯ ಪರಿಣಾಮಗಳನ್ನು ತೋರಿಸುವಂತಿವೆ. 
ಬೊಳುವಾರರ ಎಲ್ಲ ಕತೆ-ಕಾದಂಬರಿಗಳ ಕೇಂದವಾದ ಮುತ್ತುಪ್ಲಾಡಿ ಒಂದು 
ನಿರ್ದಿಷ್ಟ ಸಾಮಾಜಿಕ-ಧಾರ್ಮಿಕ ಆವರಣವಾಗಿರದೆ ಅದು ಭಾರತೀಯ ಸಮಾಜವು 
ಎದುರಿಸುತ್ತಿರುವ ಆಧುನಿಕತೆ, ಸಂಪ್ರದಾಯ, ಧಾರ್ಮಿಕತೆ, ಕೋಮುವಾದ ಹಲವಾರು 
ಪಲ್ಪಟಗಳು ಸಂಭವಿಸುತ್ತಿರುವ ಕುದಿಬಿಂದುವಿನಂತಿದೆ. ಏಕಕಾಲ ಕ್ಕೆ ಅದು ಸಂಸ್ಕೃತಿ 
ವಿಶಿಷ್ಟವೂ- ಅಖಿಲ ಭಾರತೀಯವೂ ಆಗಿದೆಯೆಂದು ಅಶೋಕರು ವ್ಯಾಖಾನಿಸಿದ್ದಾರೆ 
ಸಾವಿರಾರು ಪುಟಗಳಲ್ಲಿ ಚಿತ್ರಿತವಾಗಿರುವ ಮುತ್ತುಪ್ಲಾಡಿಯನ್ನು ಕುರಿತು ಬೊಳುವಾರರು 


ಹೊಸ ಮಮುಸ್ಯ/ಜುಲೈ / ೨೦೨೧ 


ಬರೆಯುವಾಗ ಅವರು ಪಾವಿತ್ರ ನಾಶ- ಸಾಂಸ್ಥಿಕ ಧರ್ಮಗಳ ವಿರುದ್ದದ ನೆಲೆಯಿಂದ 
ಹೊರಟು ಸುಧಾರಣಾವಾದಿ ನೆಲೆಗೆ ಹೇಗೆ ಬಂದು ನಿಂತಿದ್ದಾರೆ ಎಂಬುದನ್ನು ವಿವರವಾಗಿ 
ವಿಶ್ಲೇಷಿಸಿದ್ದಾರೆ. ಧಾರ್ಮಿಕ ಶೋಷಣೆಯ ಕೇಂದ್ರಗಳಾಗಿದ್ದ ಮಸೀದಿ-ಚರ್ಜುಗಳು 
ಜನಸಮುದಾಯದ ಸಾಮೂಹಿಕ ಅಭಿವ್ಯಕ್ತಿಯ ರೂಪಕವಾಗಿ ಬೊಳುವಾರರಿಗೆ ಕಾಣಿಸುತ್ತಿವೆ 
ಎಂಬುದನ್ನು ಅವರ ಜೆಹಾದ್‌ ಕಾದಂಬರಿಯಿಂದ ಹಿಡಿದು ಇತ್ತೀಚಿನ ಹದಿ ಮತ್ತು 
ಸ್ಥಾತಂತ್ಯದ ku ಕೃತಿಗಳ ಕೃತಿನಿಷ್ಠ ಓದಿನ ಮೂಲಕ ಕಾಣಿಸುತ್ತಾರೆ. 

ಬಂಡಾಯದ ಹಿನ್ನೆಲೆಯ ಬೊಳುವಾರರ ಬಗ್ಗೆ ಬರೆಯುವಾಗ ಬಂಡಾಯವೆಂಬ 
ಪದವನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಬಳಸದೆ, ಮುಸ್ಲಿಂಸಾಹಿತ್ಯವೆಂಬ ಸಿದ್ದಚೌಕಟ್ಟಿನಲ್ಲಿಟ್ಟು 
ನೋಡದೇ. ಅವರನ್ನು ಕನ್ನಡ ಲೇಖಕರೆಂದು ಗುರುತಿಸಿ ಅವರ 'ಕಥಾಭಿತ್ರಿಯನ್ನು ಕಾರಂತರ 
ಜೊತೆ, ಅಲ್ಲಲ್ಲಿ ಸ ರ ಜೊತೆಯಿಟು ್ರು ಕಥಾಸಾಧ್ಯತೆಗಳಿಗೆ ಮ 
ವಿಸ್ತಾರವಾದ ನೆಲೆಯನ್ನು ಪರೀಕ್ಷಿಸುತ್ತಾರೆ. ಎಷ್ಟೇ ಸಂಕೀರ್ಣವಾಗಿದ್ದರೂ ಕೇವಲ 
ಸಾಮಾಜಿಕತೆಯೇ ಸಾಹಿತಕ್ಕತಿಗಳ ಸಾರ್ವಕಾಲಿಕತೆಗೆ ಮಾನದಂಡವಾಗುವುದೇ ಎಂಬುದು 
ಚರ್ಚಾರ್ಹವಾಗಿದೆ. 


ಮೊಕಾಶಿ ಕಥನ ಲೇ: ಟಿ.ಪಿ 
ಬೆಂಗಳೂರ್ಗ(೪೪ ೮೮೦೪೯೦೫) 


ಪು: 


ಅಶೋಕ ಪ್ರ: ಅಬಿನವ, 
ಪು: ೧೦೪ ಬೆ: ರೂ.೧೦೦/- 


ಟೆ.ಪಿ ಅಶೋಕರು ಈಚಿನ ವರ್ಷಗಳಲ್ಲಿ ಪ್ರಕಟಿಸುತ್ತಿರುವ 
| ಕನ್ನಡದ ಹಲವು ಮುಖ್ಯ ಲೇಖಕರನ್ನು ಕುರಿತು ಕಿರು ಅಧ್ಯಯನ 
| ಗಂಥಗಳ ಸರಣಿಯಲ್ಲಿ ಶಂಕರ ಮೊಕಾಶಿ ಪುಣೇಕರರನ್ನು 
[ಕುರಿತ ಈ ಗಂಥವು ಮೊದಲಿನದಾಗಿರುವುದು ಆಶ್ಚರ್ಯವೇನಲ್ಲ. 
ಮೇಲಿನ ಬೊಳುವಾರು ಪುಸ್ತಕವನ್ನೂ ಒಳಗೊಂಡಂತೆ ಎಲ್ಲ 
ಲೇಖಕರನ್ನು ಕುರಿತು ಚರ್ಚಿಸುವಾಗ ನವ್ಯ ವಿಮರ್ಶೆಯ 
ಪರಿಕರಗಳನ್ನು ಬಳಸಿಕೊಳ್ಳುತ್ತಲೇ ಬಂದಿರುವ ಅಶೋಕರಿಗೆ, 
ನವ್ಯಸಾಹಿತ್ಯವನ್ನು ಉಗ್ರವಾಗಿ ವಿರೋಧಿಸುತ್ತಿದ್ದ, 
ನವ್ಯವಿಮರ್ಶೆಯನ್ನು "'ರಂಡಿಸಮ್ಮಿತಿ'ಯೆಂದು ರುಂಕಿಸುವ 
ಪುಣೇಕರರನ್ನು ಕುರಿತು pS ಪರವಿರೋದಗಳಿಗಿಂತೆ ಮುಖ್ಯವಾಗಿ ವಿವರವಾದ 
ಕೃತಿವಿಶ್ಲೇಷಣೆ ಣೆಯೇ ಮುಖ್ಯ ವಾಗಿದೆ. ಅಶೋಕರ ವಿಮರ್ಶೆ ಎಷ್ಟು ಆವೃತವಾಗಿ- 
ಸಂಚೆಯಿತವಾಗಿರುತ್ತದೆ ಎಂದರೆ ಪುಣೇಕರರ ಕೃತಿಶ್ರೇಣಿ ಮಾತ್ರವಲ್ಲ ಅವರನ್ನು ಕುರಿತು 
ಪ್ರಮುಖ ವಿಮರ್ಶಾ ಮಾದರಿಗಳ ವಿಸ್ನತ ಪರಿಚಯವೂ ಓದುಗರಿಗೆ ಲಭ್ಯವಾಗುತ್ತದೆ. 
ಒಂದೆರಡು ಬಿಡಿ ಕೃತಿಗಳನ್ನು ಕುರಿತ ಒಪಿನಿಯನೇಟೆಡ್‌ ವಿಮರ್ಶೆಗಿಂತ ಇಂಥ ಬರಹಗಳು 
ಶೈಕ್ಷಣಿಕವಾಗಿ, ಸಾಹಿತ್ಯದ ಅಭಿರುಚಿಯನ್ನು ಪೋಷಿಸುವ ಬಹುಮುಖ್ಯ ಆಕರಗಳಾಗಿ 
ಬಳಕೆಯಾಗುತ್ತವೆ. 

"ಮಾಯಿಯ ಮೂರು ಮುಖಗಳು' ಮೊದಲಾದ ಮಹತ್ವದ ಕವಿತೆಗಳನ್ನು 
ಹೊರತುಪಡಿಸಿ, ಪುಣೇಕರರ ಇತರ ಕವಿತೆಗಳನ್ನು ವಿಶ್ಲೇಷಿಸುತ್ತಾ ಅವರ ನವ್ಯವಿರೋಧಿ 
ವಿಡಂಬನಾತ್ಮಕ ನಿಲುವು ಅಡಿಗ, ರಾಮಾನುಜನ್‌ ಮೊದಲಾದವರ ಅತ್ಕುತ್ತಮ ನವ್ಯಕಾವ್ಯಕ್ಕೆ 
ಹೇಗೆ ಮುಖಾಮುಖಿಯಾಗುವುದಿಲ್ಲ ಎನ್ನುತ್ತಾರೆ. ಪುಣೇಕರರ ಚರ್ಚಿತವಲ್ಲದ ಕತೆಗಳು 
ಹಾಗೂ ಈಗಾಗಲೇ ಶ್ರೇಷ್ಟ ಕೃತಿಗಳೆಂದು ಪರಿಗಣಿತವಾಗಿರುವ ಕಾದಂಬರಿಗಳ ಚರ್ಚೆಯ 
ಮೂಲಕ ನವ್ಯದ ದುರ್ಬಲ-ಉದ್ದಿಗ್ನ ನಾಯಕರಿಗಿಂತ ಭಿನ್ನವಾದ, ಜೀವವಿರೋಧಿಯಲ್ಲದ 


ಸಾಂಪ್ರದಾಯಿಕತೆಯನ್ನು ಪೋಷಿಸುವ ಪುಣೇಕರ ಕಥನಲೋಕವೊಂದರ ದರ್ಶನವನ್ನು 


ನೀಡುತ್ತಾರೆ. ನಟನಾರಾಯಣಿ ಕಾದಂಬರಿಯ ಮೂಲಕ ಸಂಸ್ಕೃತಿಯ ವಿಶಿಷ್ಠ್ಟರೂಪಗಳಾದ 
ಕಲೆ- ನಟನೆಗಳು ರಸಿಕ ವ್ಯವಹಾರದ ಸರಕಾಗುವ ದುರಂತವನ್ನು ಬಹಳ ಸಮರ್ಥವಾಗಿ 
ನಿರೂಪಿಸುತ್ತಾರೆ. ಕೃ ವಿಮರ್ಶೆಗೆ ಅಶೋಕರು ಒಡ್ಡಿಕೊಳ್ಳುವ ಪರಿ ಎಷ್ಟು 
ಮುಕವಾಗಿರುತೆದೆಯೆಂದರೆ. ಸಾಮ್ಯ-ವೈಷಮೃ್ಯಕ್ಕಾಗಿ ನೀಡುವ ಇತರ ತೆಕಾದಂಬರಿಗಳೆ 
ಉಲ್ಲೇಖಗಳು ಬೇಸಗೆಯ ವಿರಾಮದಲ್ಲಿ "ಮೀಯುತ್ತಿರುವ ಅನುಭೂತಿಯನ್ನು ನೀಡುತ್ತವೆ. 
ವ್ಯಕ್ತಿತ್ರದ ಅಭಿವ್ಯಕ್ತಿಯನ್ನೇ ಮೂಲದ್ರವೃವಾಗಿಸಿಕೊಂಡ ನವ್ಯಸಾಹಿತ್ಯ, ಸಂತವನ್ನು ಮೀರಿದ 
ಮ po ವ್ಯಕಿತಗಳನ್ನು ಸೃಷ್ಠಿಸುವ ಕೇಕ್‌ಸಿಯರ್‌, ಗಾಲ್‌ಸ್ಪಾಯ್‌ರಂಥ 
ಲೇಖಕರ ಹೋಲಿಕೆಯಲ್ಲಿ ಹೇಗೆ ಸೋಲುತ್ತದೆ ಎಂದು ಉಲ್ಲೇಖಿಸುತ್ತಲೇ 
ನಾಸಾ ಕಾದಂಬರಿಗಳಿಗೆ ಅಂತರ್ರಾಷ್ಟ್ರೀಯ ಮನ್ನಣೆ ದೊರಕಬೇಕು ಎ೦ಬ 
ಪುಣೇಕರರ ಅಭಿಪ್ರಾಯ, ಇತರ ಅಭಿಪ್ರಾಯಗಳಂತೆ ಕೃತಿಯ ವಿವರವಾದ ಓದು, 
ಒಪ್ರಿತ ನಿದಾಂತಗ್‌ ಮರುಪರಿಶೀಲನೆಯ ಬೆಳಕಿನಲ್ಲಿ ಹುಟುವುದಿಲ್ಲ ಎಂಬುದನ್ನು 
ವಿವರವಾದ ಕೃತಿಪರಿಶೀಲನೆಯ ಮೂಲಕವೇ ಅಶೋಕರು ತಿ ತೀರ್ಮಾನಿಸುತ್ತಾರೆ. ಸಾಹಿತ್ಯಿಕ 
ಆಧುನಿಕತೆ ನವ ೈತೆಗಳನ್ನು ಉಗವಾಗಿ ವಿರೋಧಿಸುತ್ತಿದ್ದ ಪುಣೇಕರರ ಅತಿ $ರೇಕದ 
ಅಭಿಪ್ರಾಯಗಳನ್ನು ರ ಆಧುನಿಕತೆ'ಯ ವಿರುದ್ಧ ಮಾಡಿದ ಮುನ್ನೊಃ "ಟದ 
ಚಿಂತನೆಗಳ ಕ ನೋಡಿದಲ್ಲಿ ಇನ್ನಷ್ಟು ಪು ಹೊಸನೋಟಗಳು ದೊರಕಬಹುದು. 


ಎಸ್‌. ಸಿರಾಜ್‌ ಅಹ ಹಮದ್‌ 


೧೭ 


ಪು: ಶಯ್ಯಾಗೃಹದ ಸುದ್ದಿಗಳು (ಕವನಗಳು) ಲೇ: ಶೋಭಾ ನಾಯಕ ಪ್ರ; ಮನೋರಮಾ 
ಬುಕ್‌ಹೌಸ್‌, ಬೆಳಗಾವಿ (OO೮OA೮ಲ೦AವL) ಪು: ೧೦೫ ಚೆ: ರೂ. ೧೦೦/- 


ಸ್ಫೋಟಕ ಶಕ್ಷಿಯ ತಾಜಾ ಕವನಗಳು 


ಅಂದಿನ ಕವಿ-ಕವಿತಾ ಸಂಕಲನಗಳ ಸಂತೆಯಲ್ಲಿ ಶೋಭಾ 

ನಾಯಕರ ಈ 'ಶಯ್ಯಾಗೃಹದ ಸುದ್ದಿಗಳು” ಎಂಬ ಸಂಕಲನ 
ತನ್ನ ಶೀರ್ಷಿಕೆಯಿಂದಷ್ಟೇ ಅಲ್ಲದೆ ಕವಿತೆಗಳ ಹಿಂದಿನ ತಾಜಾ 
ಮನಸ್ಸು ಮತ್ತು ಅಭಿವ್ಯಕ್ತಿ ಕ್ರಮಗಳಿಂದ ಗಮನ ಸೆಳೆಯುವಂತಿದೆ. 
ಇಲ್ಲಿರುವ ಒಟ್ಟು ಐವತ್ತು ಕವಿತೆಗಳಲ್ಲಿನ ಬಹುತೇಕ ಕವನಗಳ 
ಕೇಂದ್ರ ನೆಲೆ ಒಂದೇ. `ಗಂಡು- ಹೆಣ್ಣಿನ ಸೂಕ್ಷ್ಮ ಸಂಬಂಧದ 
ಸುತ್ತವೇ ಇರುವ ಕವಿತೆಗಳು ಆ ಮೂಲಕಪೇ ಒಂದು ತಶಿ ತ್ರಿಕತೆಯನ್ನು 
ಕಟ್ಟಿಕೊಡುವ ಪ್ರಯತ್ನ ಮಾಡುತ್ತವೆ. ಲೈಂಗಿಕ ರ 
ಪ್ರಧಾನವಾಗಿದ್ದರೂ ೨ಜಿ ವೈಯಕ್ತಿಕ ನೆಲೆಗೆ" ಸೀಮಿತವಾಗದೆ ಇಡೀ 
ಚರಿತ್ರೆ ವರ್ತಮಾನದ ಪುರುಷ ಕೇಂದ್ರಿತ ಪತಿಷ್ಠೆಯನ್ನೆ ಜಿಜ್ಞಾಸೆಗೆ ಒಳಪಡಿಸುವ ನೆಲೆಗೆ 
ಬೆಳೆಯುವುದು ಕವನಗಳ ವಿಶೇಷವಾಗಿದೆ. ಈ ಮೂಲಕ ಗಂಡು-ಹೆಣ್ಣಿನ ಸಂಬಂಧವನ್ನು 
ಸಾಂಪದಾಯಿಕ ಚೌಕಟ್ಟನ ಆಚೆಗಿಟ್ಟು ನೋಡುವ ಸ ಸಾಧ್ಯತೆಯ ಕಡೆಗೆ ಕವಿತೆಗಳು ಚಲಿಸುತ್ತವೆ. 

ಮನೆಯೊಳಗೆ ಬಿಕ್ಕಳಿಸುವ ಕವಿತೆ ನನ್ನದು / ಜಗಲಿಯಲ್ಲಿ ಮೊಳಗುವ ಚರಿತ್ರೆ 
ಅವನದು (ಪು.೩೨) ಎನ್ನುವ, ಕವಿತೆಯೊಂದರ ಸಾಲುಗಳು ಸಂಕಲನದ ಮ್ಯಾನಿಫೆಸ್ಟೊ 
ಆಗಿ ಕಾಣಿಸುತ್ತವೆ. ಇದು ಅನಾದಿಯಿಂದ ಇಲ್ಲಿಯವರೆಗೆ ಪುರುಷ-ಮಹಿಳೆಯ ಅಸ್ತಿತ್ವ 
ದಾಖಲಾದ ಬಗೆಯನ್ನು ಕವಿ ನೋಡುವ ರೀತಿ. ಅದರಲ್ಲಿಯೂ ಪುರುಷನ ಅಧಿಕಾರ 
ಸ್ನಾಪನೆಯ ಕೇಂದ್ರ ಶಯ್ಬಾಗೃಹವೇ ಆಗಿರುವ ಕಾರಣ ಈ ಪದ ಇಡೀ ಸಂಕಲನದ 
ಮುಖ್ಯ ರೂಪಕವಾಗಿ ಬಂದಿದೆ. ಈ ಹಿನ್ನೆಲೆಯ ಅನೇಕ ಕವನಗಳು ಚರಿತ್ರೆಯುದ್ದಕ್ಕೂ 
ಸಾಗಿಬಂದ ಗಂಡಿನ ಅಹಂ, ಲಂಪಟತನಕ್ಕೆ ಸವಾಲೆಸೆಯುತ್ತವೆ. "ಆದರೂ / ರಾತ್ರಿಗಳೆಂದರೆ 
ಬರೀ ಯುದ್ಧವೇ ನಿನಗೆ / ನಾನು ನರಳುವಾಗ / ನಿನಗೆ ಸಿಗುವ / ಸುಖದ ಹೆಸರು: 
ಅಹಂ'(ಪು.೨) ಎಂಬ ಸಾಲುಗಳಲ್ಲಿರುವ ವ್ಯಂಗ್ಯ ಇದಕ್ಕೆ ಉದಾಹರಣೆ. 
ಯಯಾತಿಗೊಂದು ಪತ್ರ, ರಾಕ್ಷಸನ ಹೆಂಡತಿ ಮಂಡೋದರಿ ಮೊದಲಾದ ಕವನಗಳಲ್ಲಿ 
ಈ ಭಾವವನ್ನೆ ಕಾಣಬಹುದು. 

ಪರಂಪರಾಗತ ನಿಯಮಗಳ ಮುಂದೆ ವಿಸ್ಮೃತಿಗೆ ಸೇರಿದ ಒಂದು ಜಗತ್ತಿದೆ. 
ಅದು ಸಮಾನತೆಯ ನೆಲೆಗಟ್ಟಿನ ಮೇಲೆ ಪರಸ್ಪರ ಪ್ರೀತಿಯ ಸಾಂಗತ್ಯದಲ್ಲಿ ಅರಳಬೇಕಾದ 
ಜಗತ್ತು. ಅದರ ಹುಡುಕಾಟವೇ ಕವನಗಳ ಇನ್ನೊಂದು ನೆಲೆಯೂ ಆಗಿದೆ. "ಮುಟ್ಟದಲೇ 
ಮಾಗಿಸುವ / ಮನದೊಡೆಯನೇ ಬೇಕು'(ಪು.೬) ಎಂಬ ಸಾಲುಗಳಾಗಲೀ, "ಇರಬೇಕಿತ್ತು 
/ ಈಗಲೂ... / ಮುಟ್ಟು ಮುಗಿದನಂತರವೂ / ಮುಟ್ಟುವವನು / 
ಮುಗಿಲಾಗಬಲ್ಲವನು'(ಪು.೭೯) ಎಂಬ ಸಾಲುಗಳಾಗಲೀ ಹೆಣ್ಣಿನ ಆಕಾಂಕ್ಷೆಗಳನ್ನು 
ಕನಸುಗಳನ್ನು ನಿಸ್ಪಂಕೋಚವಾಗಿ ತೆರೆದಿಡುತ್ತವೆ. 

ಇಡೀ ಸಂದರ್ಭಕ್ಕೆ ತೀಕ್ಷವಾಗಿ ಪ್ರತಿಕ್ರಿಯಿಸುವ, ಮಹಿಳೆಗೆ ಬಿಡುಗಡೆಯ 
ದಾರಿಗಳನ್ನು ತೋರಿಸುವ ಸ್ಫೋಟಕಶಕ್ತಿಯ ಕವನಗಳೂ ಇಲ್ಲಿವೆ. "ಕಲ್ಲಾದವರ 
ನೆತ್ತಿಯಮೇಲೆ', "ಮೊಲೆಗಳು ಸದಾ ಉರಿವ ಒಲೆಗಳು”, "ಬ್ರಾಂಡೆಡ್‌ ಮುಕ್ತ” ಮೊದಲಾದ 
ಕವಿತೆಗಳು ಆತ್ಮಪ್ರ್ಯಯದ ಹಂತವನ್ನು ದಾಟಿ ಸಾಮಾಜಿಕ ನೆಲೆಯ ಇಡೆ ಚಲಿಸಿವೆ. 
ಇಂಥ ಕವಿತೆಗಳು ಗಂಡಿನ ಅಧಿಕಾರವನ್ನು ಪ್ರಶ್ನಿಸುತ್ತ ಸ್ತ್ರೀಯ ಅಸ್ಲಿತೆಯನ್ನು ಹೆಚ್ಚು 
ಪ್ರಬಲವಾಗಿ ಪ ಪ್ರತಿಪಾದಿಸುತ್ತವೆ. 

ನ್ಯು ಗಮನಸೆಳೆಯುವ ಮುಖ್ಯವಾದ ಅಂಶವೆಂದರೆ ಕವಿಯ 
ರೂಪ ಕಶಕ್ತಿ, " ಸದ್ದಿಲ್ಲದೆ”, "ನಿಲ್ಲದ ಮಳೆ”, ಮೊದಲಾದ ಕವಿತೆಗಳು ಆ ಬಗೆಯ ಸಫಲ 
ರಚನೆಗಳು. ಇಲ್ಲಿ ರೂಪಕಗಳೇ ಅನುಭವವೊಂದನ್ನು ಕಟ್ಟಿಕೊಡುತ್ತವೆ "ನಿತ್ಯ ಮದಲಿಂಗನ 
ಕಣಿವೆಯಲಿ / ಮದವೇರಿದ ಸೂರ್ಯ / ಬೆವರುವ ಕುದುರ'(ಪು.೨೧, ೨೨) 
ಎನ್ನುವಂತಹ ಮನಸೆಳೆಯುವ ಸಾಲುಗಳು ಇಲ್ಲಿವೆ. ಈ ಬಗೆಯ ಕವನಗಳು ಹೆಚ್ಚು 
ಸೂಕ ಕವಾದದ್ದನ್ನು ಹೇಳುತ್ತವೆ. ಆದರೂ ಕವಿಗೆ ಸುಖ/ ಕೇವಲ ಒಂದು / ಹೊಂಗನಸಲ 
/ ನಾವಾಗೆ ಬರೆದು / ಪೂರ್ಣಗೊಳಿಸಬೇಕಾದ ವರ್ಣಚಿತೆ(ಪು.೬೪) ಎಂಬ ಅರಿವಿರುವ 
ಕಾರಣ ಅನೇಕ ಕವಿತೆಗಳು ಬದುಕಿನ ಮಿತಿಗಳನ್ನು ಮಾರುವ ಬಗೆಯನ್ನು ನಿರಂತರವಾಗಿ 
ಶೋಧಿಸುವ ಪ್ರಯತ್ನ ಮಾಡುತ್ತವೆ. 

ಅನುಭವವನ್ನು ಲೈಂಗಿಕತೆಯ ಪರಿಧಿಯಿಂದ ಹೆಚ್ಚು ವಿಸ್ತರಿಸಲು 
ಸಾಧ್ಯವಾಗದಿರುವುದು ಮತ್ತು 'ಅಭಿವಕ್ತಿ ಕ್ರಮದಲ್ಲಿ ವೈವಿಧ್ಯ ಕಾಣದೆ ಇರುವುದು 
ಸಂಕಲನದ ಮಿತಿಯಾಗಿದೆ. `ಸಮಗ ಚಿಂತನೆ ಮತ್ತು € ಅಭಿನಿಕಿಯಲ್ಲ 
ಪ್ರಯೋಗಶೀಲತೆ ಸಾಧ್ದವಾದಾಗಲೇ ಕವಿತೆಗೆ ಹೊಸ ಆಯಾಮ ದಕ್ಕುವುದು 


ಲ 


ಸಾಧ್ಯತೆಯೊಂದು ಸಂಕಲನದಲ್ಲಿ ಗೋಚರಿಸುತ್ತದೆ. 


. ಅಂಥ 


ಸಂತೋಷ ಚೊಕ್ಕಾಡಿ 


ಹೊಸ ನುಮಸ್ಯ/ಜುಲೈ/೨೦೨೧ 


ಲೇ: ಅರವಿಂದ ಪ್ರ; ಅಭಿನವ, 
ಪು: ೧೨೮ ಬೆಲೆ: ರೂ, ೧೨೫/- 


ಹು: ವಿಸರ್ಜನೆ (ಕವನಗಳು) 


ಬೆಂಗಳೂರು (೯೪೪೮೮೦೪೯೦೫) 


ಆಧ್ಯಾತ್ಮಿಕ ಶೋಧನೆಯ ಕಾವ್ಯ ಪ್ರಯೋಗಗಳು 


3 
ಬಿ.ಐ.ಟಿ.ಯೊಂದರಲ್ಲಿ ಬೌತಶಾಸ್ತ 


A ಕ್‌. ಸಂಶೋಧಕರಾಗಿರುವ ಅರವಿಂದ ಅವರ ಈ ಮೊದಲ 
“ ಕವನ ಸಂಕಲನ "ತನ್ನ ಹಸಿಯಾದ ಆದರೆ 
ರ ಪ್ರಯೋಗಶೀಲತೆಯ 
ಗುಣದಿಂದ ನಮ್ಮನ್ನು ಸೆಳೆಯುತ್ತದೆ. ಒಟ್ಟು ೪೯ 
ಪದ್ಯಗಳಿರುವ ಮ ಸ ಬಹುತೇಕ ಕವಿತೆಗಳು 
ಒಂದು ಬಗೆಯ ಅಸ್ತಿತ್ಸವಾದಿ ಆಧ್ಯಾತ್ಮಿಕತೆಯನ್ನು 
ಶೋಧಿಸುವಂತೆ ಭಾಸವಾಗುತ್ತದೆ. ಒಂದು ಬಗೆಯ 
ಅಮೂರ್ತತೆಯತ್ತ ತುಡಿಯುವ ಹಲವಾರು ಕವಿತೆಗಳು 
ಈ ಸಂಕಲನದಲ್ಲಿವೆ. 


ಮೊದಲ ಸಂಕಲನದಲ್ಲಿ ಸಾಧಾರಣವಾಗಿ 
ಣದೇ ಇರುವ ವಸ್ತು ವೈವಿಧ್ಯತೆಯನ್ನು ಮತ್ತು 
ಆತ್ಮವಿಶ್ನಾಸವನ್ನು ನಾವು ಇಲ್ಲಿ ಗಮನಿಸಬಹುದು. ಕವಿ ತಾವು ಶೋಧಿಸುತ್ತಿರುವ ವಾಸ್ತವ- 
ಸತ್ಯದ ಬೇರೆ ಬೇರೆ ಆಯಾಮಗಳನ್ನು ತಮಗೆ ದಕ್ಕಿದ ಅನುಭವಗಳ ಮೂಲಕ 
ನಿರೂಪಿಸುತ್ತಿದ್ದಾರೆ. ಮೇಲ್ವಾಣಿಸಿದ ಶೋಧನೆಯನ್ನು ಅನಾವರಣ ಮಾಡಲು 
ಯತ್ನಿಸುತ್ತಿರುವ ಈ ಸಂಕಲನ ಹಲವಾರು ಬಾರಿ ತೀರಾ ವಾಚ್ಯ ಮತ್ತು ನಾಟಕೀಯವು 
ಆಗಿದೆ. “ನನಗೆ ರೂಪಕಗಳಾಗುವುದು ಬೇಕಿಲ್ಲ” ಎಂಬ ಘೋಷಣೆ ಒಂದು ಪದ್ಯದಲ್ಲಿ 
ಬಂದಿದ್ದರೂ ಸಹ ಲೇಖಕರು ತಮ್ಮ ಅನುಭವಗಳನ್ನು ರೂಪಕಗಳ ಮೂಲಕವೇ 
ನಿರೂಪಿಸುತ್ತಿರುವ ಕ್ರಮವನ್ನು ಸಹ ನಾವು ಗಮನಿಸಬಹುದು. 


ಲೇಖಕರು ಜೀವನದ ಸತ್ಯ-ಮಿಥ್ಯಗಳನ್ನು ಶೋಧಿಸುವ ಆಶಯ ಹೊಂದಿದ್ದು 


ಇದರ ಸಾಕಾರಕ್ಕಾಗಿ ಸತತವಾದ ಪ್ರಯೋಗಕ್ಕೆ ಇಲ್ಲಿನ ಪದ್ಯಗಳನ್ನು ಒಡ್ಡಿದ್ದಾರೆ. ಯಾವುದೇ 
ಶೀರ್ಷಿಕೆ ಇಲ್ಲದೆ ಮುಕ್ತ ಓದಿಗೆ ಒತ್ತಾಯಿಸುವ ಕವನಗಳಿಂದ ಮೊದಲಾಗಿ ನವ್ಯ 
ಕಾವ್ಯದ ಮಾದರಿಯಲ್ಲಿ ಧುತ್ತನೇ ಅರ್ಧಕ್ಕೆ ಮುಗಿಯುವಂತೆ ಭಾಸವಾಗುವ ಹಲವಾರು 
ಕವನಗಳು ಇಲ್ಲಿವೆ. ಆದರೆ ಈ ಪ್ರಯೋಗಗಳೂ ತೀರಾ ಹಸಿಯಾಗಿರುವಂತೆಯೇ 
ಹಲವಾರು ಬಾರಿ ಕೃತಕವೂ ಆಗಿವೆ. ಈ ಕೆಲ ಸಾಲುಗಳನ್ನು ಗಮನಿಸಿ: 

ವೃತ್ತಾಕಾರದ ಚಲನೆ 

ಆಸಕ್ತಿ ಅಥವಾ ಧ್ಯೇಯ? 

ಕೇಂದ್ರ ತ್ಯಾಗಿ ಹಾಗೂ ಕೇಂದ್ರಾಭಿಗಾಮಿಯ ನಡುವೆ 

ಹಗ್ಗ ಜಗ್ಗಾಟ? ಕೊನೆ ಶುಭಂ 

ಇಲ್ಲಿನ ಕೆಲವು ಕವನಗಳು ಶುದ್ದ ಸಾಹಿತ್ಯ ಪ್ರಕಾರಗಳನ್ನು ಒಡೆದು, ಒಂದು 


ಬಗೆಯ ಮಿಶ್ರಣದ ಗುಣರೂಪವನ್ನು ಹೊಂದಿದೆ. ಸಂಕಲನದ ಮೊದಲ ಪದ್ಯ "ಮಳೆಯನ್ನು 


ಹುಟ್ಟು ಎಂದೂ ಕರೆಯಬಹುದು” ಪದ್ಯ- ಗದ್ಯಗಳೆರಡನ್ನು ಮಿಶ್ರಮಾಡಿ ನಿರೂಪಿತವಾಗಿದೆ. 
ಮತ್ತೊಂದು ರಚನೆಯಲ್ಲಿ ಕವಿ-ಕವಿತೆ- ಮನುಷ್ಠನ ನಡುವಿನ ಸಂಬಂಧವನ್ನು ಅರಸುವ 
ಲೇಖಕರು “ಕವಿಯಾದ ದುರಂತದ ಪರಿಹಾರಕ್ಕೆ ನಾ ಕವಿತೆ ಬರಿತೀನಿ” ಎಂಬಂತಹ 
ದೇಶಾವರಿ ಹೇಳಿಕೆಯನ್ನು ನೀಡುತ್ತಾರೆ. ಹಾಗೆಯೇ "ಒಂದು ಸಾಲಿನ ಕವಿತೆಗಳು” 
ಎಂಬ ಮತ್ತೊಂದು ಪದ್ಯದಲ್ಲಿ ಸಂಪ್ರದಾಯ ಎಂಬುದನ್ನು ವ್ಯಾಖ್ಯಾನಿಸುತ್ತಾ "ಬಿಟ್ಟು 
ಬಂದ ಚಪ ಸಿಗಳು ಪಾದುಕೆಗಳಾಗಿತು' ಎಂಬಂತಹ ಸಾಲುಗಳನ್ನು 
ದಾಖಲಿಸಿದ್ದಾರೆ. ಅಂದರೆ ಈ ಮೊದಲ ಸಂಕಲನದಲ್ಲಿ ತೀರಾ ವಾಚ್ಯ ಮತ್ತು 
ನಾಟಕೀಯವೆನಿಸುವ ಸಾಲುಗಳು ಮತ್ತು ಧುತ್ತನೇ ಅರ್ಥವನ್ನು ಚಿಮ್ಮಿಸುವ oe ತಕ 
ಸಾಲುಗಳು ಒಟ್ಟೊಟ್ಟಿಗೆ ಇವೆ. "“ವಾಸ್ತವ' ಎಂಬ ಕರುಕವಿತೆಯ ಈ ಅರ್ಥಗರ್ಭಿತ 
ಸಾಲುಗಳನ್ನು ಗಮನಿಸಿ: ಗಲಭೆಯಲ್ಲಿ/ ಮಕ್ಕಳ ಶೂಗಳು 

ಚಲ್ಲಾಪಿಲ್ಲಿಯಾಗಿದಾಗ/ ಕಸ ದ ಹುಡುಗ 

ತನ್ನ ಕಾಲಿಗೊಂದುವ 

ಶೂ ಹುಡುಕುತ್ತಿದ್ದ. 

ವ್ಯ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆದ ಲಕ್ಷಿ £ಶ ತೋಳ್ಪಾಡಿಯವರು 
ಸರಿಯಾಗಿಯೇ ಗುರುತಿಸುವಂತೆ ke ಕವನ ಸಲ ಇನ್ನೂ ಹೆಚ್ಚಿನ ಪರಿಷ್ಕರಣೆಯನ್ನು 
ಬೇಡುತ್ತದೆ. ಆದರೆ ಲೇಖಕರಿಗೆ ಕಾವ್ಯದ ಲಯ ೩ದ್ದಿಸಿರುವುದರಿಂದ ಇವರ ಮುಂದಿನ 
ಕಾವ್ಯ ಕೃ ಕಷಿಯ ಬಗ್ಗೆ ಕುತೂಹಲ ಮೂಡುತದೆ. 


-ಟಿ, ಅವಿನಾಶ್‌ 


ಮು: : 
ಪು: ೨೯೬ ಬೆ: ರೂ, ೩೦೦/- 


ಪ್ರಕಾಶನ, ಮೈಸೂರ್ರ೯೮೮೦೧೦೫೫೨೬) ಪು 


ರಂಗಭೂಮಿ ಕುರಿತ ಪರಿಚಯಾತ್ಮಕ ಲೇಖನಗಳು 


ಪತ್ರಕರ್ತ ಗಣೇಶ್‌ ಅಮೀನಗಡ ಅವರು 
ರಂಗಭೂಮಿ ಕುರಿತಾಗಿ “ಪ್ರಜಾವಾಣಿ” "ಸುಧಾ' ಪತ್ರಿಕೆಗಳಲ್ಲಿ 
ಬರೆದ ಲೇಖನಗಳ ಸಂಗಹವಿದು. "ರಂಗಭೂಮಿಯ 
ಶಿವಾನುಭವ ಮಂಟಪವಾಗಿ', "ಬದಲಾದ ರಂಗ ಕೈದಿಗಳು”, 
"ಪಂಜರದ ಗಿಳಿಗಳ ಹಾಡು ಪಾಡು', "ದಣಿವರಿಯದ 
ರಂಗ ಕಾಯಕಗಳು', "ನಾಟಕ ನೋಟ' ಎಂಬ ಐದು 
ವಿಭಾಗಗಳಲ್ಲಿ ಇಲ್ಲಿನ ಲೇಖನಗಳು ವಿಂಗಡಣೆಯಾಗಿವೆ. 
ಹಾನಗಲ್‌ನ ಕುಮಾರ ಶ್ರೀಗಳು ವೃತ್ತಿ ರಂಗಭೂಮಿಯನ್ನು 
ಪೋಷಿಸಿ ಬೆಳೆಸಿದ ವಿವರಗಳೊಂದಿಗೆ ಆರಂಭವಾಗುವ 
ಕೃತಿ ನಂತರ ರಂಗ ಸಂಗೀತ, ರಂಗಗೀತೆಗಳತ್ತ 
ಹಹೊರಳುತ್ತದೆ. ಬಿ.ವಿ.ಕಾರಂತರು ದೇಸಿ ಮಟ್ಟುಗಳನ್ನು 
ಬಳಸಿ ವೃತ್ತಿರಂಗಭೂಮಿಯ ಸಂಗೀತ ಪರಂಪರೆಯನ್ನು ಆಧುನಿಕ ರಂಗಭೂಮಿಗೆ 
ವರ್ಗಾಯಿಸಿದ ಪರಿಯನ್ನು ಇಲ್ಲಿ ಪರಿಚಯಿಸಲಾಗಿದೆ. ಹಾಗೇ, ಪೌರಾಣಿಕ ನಾಟಕಗಳಲ್ಲಿನ 
ಭಾಷಾ ಸಮೃದ್ಧಿ, ಹೋರಾಟದ ಹಾಡುಗಳು ನಾಟಕಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆಯಾಗಿ 
ರಂಗಭೂಮಿ ಚಳವಳಿಗಳ ಭಾಗವಾದ ಕುರಿತ ಸ್ಥೂಲವಾದ ವಿವರ ಇಲ್ಲಿ ದಾಖಲಾಗಿದೆ. 
ನಾಡಿನ ಉದ್ದಗಲಕ್ಕೂ ಹರಡಿರುವ ರಂಗಗೀತೆಗಳನ್ನು ಹಾಡುವ ಕಲಾವಿದರ ಹೆಸರುಗಳೂ 
ಉಲ್ಲೇಖಗೊಂಡಿವೆ. 
ವೃತ್ತಿ ರಂಗಭೂಮಿಯಲ್ಲಿ ಭಾರೀ ಯಶಸ್ಸು ಕಂಡ ನಾಟಕಗಳು, ನಾಟಕದ ಜಾತ್ರೆಯಂತಿರುವ 
ಬನಶಂಕರಿ ಜಾತ್ರೆ, ನಾಟಕಗಳಲ್ಲಿ ಪ್ರವೇಶಗೊಂಡ ಐಟಂ ಸಾಂಗ್‌, ಬದಲಾದ ರಂಗ 
ವಿಮರ್ಶೆಯ ಧೋರಣೆ, ಮೈಸೂರಿನ ರಂಗಾಯಣದಲ್ಲಿ "ಮಲೆಗಳಲ್ಲಿ ಮದುಮಗಳು” 
ನಾಟಕದ ಟಿಕೆಟ್‌ ಕಾಳಸಂತೆಯಲ್ಲಿ ಮಾರಾಟವಾಗಿದ್ದು... ಹೀಗೆ ಹತ್ತು ಹಲವು ವಿವರಗಳನ್ನು 
ಕಟ್ಟಿಕೊಡಲಾಗಿದೆ. ಕೆಲವು ಕಲಾವಿದರ ಸಂದರ್ಶನವೂ ಅಡಕವಾಗಿದೆ. "ಬ್ಯೂಟಿ 
ಪಾರ್ಲರ್‌ನಲ್ಲಿ ನಟಿ, ಜಿಮ್‌ನಲ್ಲಿ ನಟ ಹುಟ್ಟುವುದಿಲ್ಲ' ಎಂದು ಸಂದರ್ಶನದಲ್ಲಿ ನಟ 
ಮಂಡ್ಯ ರಮೇಶ್‌ ಹೇಳಿರುವ ಮಾತು ಯುವ ತಲೆಮಾರಿನ ನಟ ನಟಿಯರಿಗೆ 
ನಾಟುವಂತಿದೆ. ಇದೇ ಭಾಗದಲ್ಲಿ ಮಕ್ಕಳಿಗೆ ರಂಗಭೂಮಿ ಶಿಕ್ಷಣದ ಮೂಲಕ ವಿಶ್ವಾಸ 
ಮೂಡಿಸುವ ಮಾದರಿ ಕುರಿತು ಇರುವ ಬರಹ ಅರ್ಥಪೂರ್ಣವಾಗಿದೆ. 
ಎರಡನೇ ಭಾಗದಲ್ಲಿ ಮೈಸೂರು ರಂಗಾಯಣದ ಹುಲಗಪ್ಪ ಕಟ್ಟೀಮನಿ ರಾಜ್ಯದ 
ವಿವಿಧ ಜೈಲುಗಳಲ್ಲಿರುವ ಖೈದಿಗಳಿಗೆ ನಾಟಕ ಮಾಡಿಸಿ ಅವರ ಬದುಕಿನಲ್ಲಿ ಬದಲಾವಣೆ 
ಮೂಡಿಸಿದ ಚಿತ್ರಣವಿದೆ. ಚಿಂದಿ ಆಯುವ ಮಕ್ಕಳಿಂದಲೆ ನಾಟಕ ಮಾಡಿಸಿದ ಜಾನ್‌ 
ದೇವರಾಜ್‌ ಕುರಿತ ಲೇಖನ ಕೂಡ ಗಮನ ಸೆಳೆಯುವಂತಿದೆ. "ಪಂಜರದ ಗಿಳಿಗಳ 
ಹಾಡು ಪಾಡು' ವಿಭಾಗದಲ್ಲಿ ರಂಗಭೂಮಿಯಲ್ಲಿ ನಟಿಯರು ಅನುಭವಿಸಿದ ಸಂಕಷ್ಟಗಳ 
ಚಿತ್ರಣವಿದ್ದು ಅವು ಮನಕಲುಕುವಂತಿವೆ. "ದಣಿವರಿಯದ ರಂಗ ಕಾಯಗಳು” ವಿಭಾಗದಲ್ಲಿ 
ಏಣಗಿ ಬಾಳಪ್ಪ ಅವರು ತಮ್ಮ ೯೫ ನೇ ವಯಸ್ಸಿನಲ್ಲೂ, ಅವರ ಪತ್ನಿ'ಲಕ್ಷ್ಮೀಬಾಯಿ 
೭೯ರ ಪ್ರಾಯದಲ್ಲೂ ಬಣ್ಣ ಹಚ್ಚಿ ರಂಗದ ಮೇಲೆ ಬಂದಿದ್ದರು ಎಂಬ ಲೇಖನ 
ಓದಿದಾಗ ಆ ತಲೆಮಾರಿನ ಕಲಾವಿದರಿಗಿದ್ದ ಬದ್ಧತೆಯ ದರ್ಶನವಾಗುತ್ತದೆ. ಇದರ 
ಜೊತೆಗೇ ವೃತ್ತಿ ರಂಗಭೂಮಿ ಜೊತೆಗೆ ಆಧುನಿಕ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವ 
ರಾಜ್ಯದ ಹಲವು ಕಲಾವಿದರ, ತಂತ್ರಜ್ಞರ ಸಕಲ ವಿವವರಗಳು ಇದೇ ಭಾಗದಲ್ಲಿವೆ. 
ಕೃತಿಯ ಕೊನೆಯ ಭಾಗವಾದ "ನಾಟಕ ನೋಟ” ವಿಭಾಗದಲ್ಲಿ ಲೇಖಕರು ತಾವು 
ನೋಡಿದ ನಾಟಕಗಳ ಕುರಿತು ಬರೆದಿದ್ದಾರೆ. ಇವುಗಳಲ್ಲಿ ಕೆಲವು ವಿಮರ್ಶೆಯ 
ಧಾಟಿಯಲ್ಲಿದ್ದರೆ ಒಂದಿಷ್ಟು ಲೇಖನಗಳು ಪರಿಚಯಾತ್ಮಕ ಸ್ಪರೂಪದಲ್ಲಿವೆ. ಅಕಾಡೆಮಿಕ್‌ 
ಅಂಶಗಳತ್ತ ಲೇಖಕರು ಹೆಚ್ಚು ಗಮನಹರಿಸಿಲ್ಲ. 
ಇಲ್ಲಿನ ಎಲ್ಲಾ ಲೇಖನಗಳು ಪತ್ರಿಕಾ ಬರಹಗಳಾಗಿದ್ದು ಪದಗಳ ಮಿತಿ ಇರುವುದರಿಂದ 
ಅನೇಕ ಲೇಖನಗಳು ಅಪೂರ್ಣ ಅನಿಸುತ್ತವೆ. ವಿವರಗಳ ವಿಷಯಕ್ಕೆ ಬಂದರೆ ಆಧುನಿಕ 
ರಂಗಭೂಮಿಗಿಂತ ವೃತ್ತಿರಂಗಭೂಮಿಯ ವಿಷಯಗಳೆ ಪ್ರಾಮುಖ್ಯತೆ ಪಡೆದಿವೆ. ರಾಜ್ಯದಲ್ಲಿ 


ರ YSDKS 


ಗಣೇ NS 


ತಮ್ಮದೆ ಆದ ಮಿತಿಯಲ್ಲಿ ರಂಗಚಟುವಟಿಕೆಗಳ ಮೂಲಕ ಈ ಕಲೆಯನ್ನು 


ಜೀವಂತವಾಗಿಟ್ಟಿರುವ ಹಲವು ಹವ್ಯಾಸಿ ತಂಡಗಳ ಮಾಹಿತಿ ಇಲ್ಲದಿರುವುದು ಕೃತಿಯ 
ಕೊರತೆಯಾಗಿ ಕಾಣುತ್ತದೆ. ಆದರೂ ನಾಲ್ಕೆ 4ದು ದಶಕಗಳ ಕಾಲ ರಂಗಭೂಮಿಯಲ್ಲಿ 
ನಿರಂತರವಾಗಿ ತೊಡಗಿಸಿಕೊಂಡರೂ ಬೆಳಗೆ ಬಾರದ ಕಲಾವಿದರು ನಮ್ಮ ನಡುವೆ 
ಇದ್ದಾರೆ. ಪರಿಚಿತರ ಜೊತೆಗೆ ಅಂತವರೂ ಕೃತಿಯಲ್ಲಿ ಸೇರಿರುವುದು ಸಮಾಧಾನದ 
ಸಂಗತಿ. ಕರ್ನಾಟಕದ ರಂಗಭೂಮಿಯ ಸನಿ ಸಮಗ ಅಧ್ಯಯನ ನಡೆಸುವವರಿಗೆ 
ಈ ಕೃತಿ ಆಕರವಾಗಬಹುದು. 


-ಎಂ. ರಾಘವೇಂದ್ರ 


ಹೊಸ ಮಮಪಷ್ಯ/ಜುಲೈೆ / ೨೦೨೧ 


"ಹೌಪ ಮಮುಷ್ಯ; ಓದುದರೆಲ್ಲರಿಣಾ 
ಹಾರ್ದಿಕ ಮುಭಾಶಯಣಗು 


"ಹೊಪ ಮಮುಷ್ಯ; ಓದುದದೆಲ್ಲರಿಗಣೂ 
ಹಾವೀಕ ಶುಭಾಶಯಗರು 


೧೯ 


ನಿನ್‌. ಆರ್‌. ಸಸಹಸುಬ್ರಸುಣ್ಳ 
ಮಡ್ಸು ಹುಟುಂಬ 
ಬೆಂಗಳೂರು 


ಜೆ.ಣ. ಮೋಣಸನ್‌ 
ಮತು ಈುಟು೦ಲ 
ಬೆಂಗಳೂರು 


ಹೊಸ ಮನಮುಷ್ಯ/ಜುಲೈ/೨೦೨೧ ೨೦ 


ಹೊಪ ಮಮಷ್ಟ: ಓದುದರೆಲ್ಲರಿದೂ 
ಹಾದಿ ಪುಭಾಪಯದಟು 


ಮೆ. ನಂ. ಮುನಿಪ್ಲಾಮಿ ಅಂಡ್‌ ಪನ್‌ 

(ಪುಕ್ಷಕ ಪ್ರಕಕಾಕಕರು ಮತ್ತು ನಿತರಕರು) 

#* 29, "ಹರ್ವೋದಯ; ಪ್ರೊ. ಎ.ಆರ್‌. ಕೃಷ್ಣಶಾಸ್ಟ್ರಿ ರಸ್ತೆ 
ಬನನನಗುನಿ, ಬೆಲಂಗಳೂರು-೫¥೬೦೦೪ 


HOSA MANUSHYA, a kannada Socialist monthly 
solely owned, edited, published and printed by 
D.S. Nagabhushana, at HIG-5,Kallahally Extn.Vinoba 
Nagara, SHIVAMOGGA-577204. Printed at Replica 
Offset Printers, No.14/1, 1st Main, Industrial Town, 
Rajaji Nagara, Bengaluru-560 044 Ph: 08023357963 


80ny ಕೊನೆಯ ಸಾಲಗಳು 


ನೀನು ನೆಟ್ಟಿ ಗಿಡದ ಫಲವನ್ನು ಪಶು ಪಕ್ಷಿ ಪ್ರಾಣಿಗಳು 
ತಿಂದರೆ ಅದು ನೀನು ನೀಡಿದ ದಾನವೆಂದೇ 
ಪರಿಗಣಿತವಾಗುವುದು. 


-ಹುರಾವ್‌ 
ಪುಲಭಲಾಶಯಗಳೊಂದಿಗೆ, 


ಆರ್‌. ಉನೇಕ್‌ ಅಂಹ್‌ ಅನೋನಿಂಖೀಟ್‌ 1 
ಬೆಕ್ಣ ಪರಿಶೋಧಕರು, ಮೈಸೂರು 


ಇವರಿಗೆ \ To 
If undelivered, please return to D.S. Nagabhushana, Editor, 


‘Hosa Mknushyal[HIG-, [NudilJKallahalli Ex tension. 


Vinoba Nagara, Shivamogga -577204( Karnataka) 


ಮೊಬೈಲ್‌ : ೯ಟಟಲ೦ಂ೮ಲಟ೭೯೩ 


Regd No. KA/SK/SMG-1209/2019-21 


Regd. News Paper RNINo. KARKAN/2012/47568 


